ಪವಿತಾ ವಾರಭೂಷಣ 


ಸವಿತಾ ನಾಗಭೂಷಣ ಚಿಕ್ಕಮಗಳೂರಿನಲ್ಲಿ 
ಜನಿಸಿದವರಾದರೂ, ಬೆಳೆದದ್ದು ಮತ್ತು ಶಿಕ್ಷಣ 
ಪಡೆದದ್ದು ಮಲೆನಾಡಿನ ರಾಜಧಾನಿ ಎನಿಸಿದ 
ಶಿವಮೊಗ್ಗದಲ್ಲಿ. ಹಾಗಾಗಿಯೇ ಇವರ 
ಬಹಳಷ್ಟು ಕವನಗಳು ಬೆಟ್ಟ-ಗುಡ್ಡ-ಕಾಡು, 
ಗಿಡ-ಮರ-ಬಳ್ಳಿ, ಹಸಿರು-ಹೂ-ಹಣ್ಣು ಮತ್ತು 
ಹೊಳೆ-ಮಳೆ-ಮೋಡಗಳಿಂದ ಜೀವಂತವಾದ 
ರೂಪಕಗಳಿಂದ ನಳನಳಿಸುತ್ತವೆ. ಇವುಗಳ 
ಹಿನ್ನೆಲೆಯೊಂದಿಗೇ ಇವರ ಪದ್ಯಗಳು, 
ವರ್ತಮಾನದ ಮನುಷ್ಯನ ಆಳದ 
ಸಂತೋಷ-ನೆಮ್ಮದಿಗಳನ್ನೂ, ದುಃಖ- 
ವಿಷಾದಗಳನ್ನೂ ಅಂತಃಕರಣಪೂರ್ವಕವಾಗಿ 
ಹಿಡಿದಿಡುತ್ತವೆ. ಬಹುಶಃ ಈ 
ಕಾರಣಗಳಿಂದಾಗಿಯೇ, ಇವರ ಕವನಗಳು 
ಸಾಮಾನ್ಯ ಓದುಗರು ಮತ್ತು ವಿಮರ್ಶಕರಿಬ್ಬರ 
ಗಮನವನ್ನೂ ಸೆಳೆದಿವೆ. 

ಕಾವ್ಯಕ್ಕಾಗಿ( "ನಾ ಬರುತ್ತೇನೆ ಕೇಳು”) 
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 
ಬಹುಮಾನ ಪಡೆದ ಮೊದಲ 
ಕವಯತ್ರಿಯಾದ ಸವಿತಾ, ತಮ್ಮ ಎಲ್ಲ ಕವನ 
ಸಂಕಲನಗಳಿಗೂ ಬೇರೆ ಬೇರೆ ಸಂಘ 
ಸಂಸ್ಥೆಗಳಿಂದ ಬಹುಮಾನ-ಪ್ರಶಸ್ತಿಗಳನ್ನು 
ಪಡೆದಿದ್ದಾರೆ. ಇವರ ವಿಶಿಷ್ಟ ಕಾದಂಬರಿ 
'ಸ್ತೀಲೋಕ'ಕ್ಕೆ ಎಂ.ಕೆ.ಇಂದಿರಾ ಮತ್ತು 
ಬಿ.ಎಚ್‌.ಶ್ರೀಧರ ಪ್ರಶಸಿಗಳು ಸಂದಿವೆ. ಕೆಲ 
ಕಾಲ "ಸಾಹಿತ್ಯ ಸಂವಾದ' ಎಂಬ ಸಾಹಿತ್ಯಿಕ- 
ಸಾಂಸ್ಕೃತಿಕ ದ್ದೆ ಮಾಸಿಕದ ಸಂಪಾದಕರಾಗಿದ್ದ 
ಸವಿತಾ, ಸುವರ್ಣ ಕರ್ನಾಟಕದ 
ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿದ 
"ಸುವರ್ಣ ಕಾವ್ಯ' ಬೃಹತ್‌ ಸಂಪುಟದ 
ಸಂಪಾದಕರಲ್ಲೊಬ್ಬರಾಗಿಯೂ ಕಾರ್ಯ 
ನಿರ್ವಹಿಸಿದ್ದಾರೆ 

ಇತಿಹಾಸದಲ್ಲಿ ಸ್ನಾತಕೋತ್ತರ ಪಡೆದಿರುವ 
ಸವಿತಾ ನಾಗಭೂಷಣ, ಸದ್ಯಕ್ಕೆ ತಮ್ಮ ಪತಿ 
ಡಿ.ಎಸ್‌.ನಾಗಭೂಷಣ ಅವರೊಂದಿಗೆ 
ಶಿವಮೊಗ್ಗದಲ್ಲಿ ನೆಲೆಸಿದ್ದಾರೆ. 


ಲೋಹಿಯಾ ಶತಮಾನೋತ್ಸವ ಮಾಅಶೆ - ೩ 


ದರುಶನ 


ಕವನ ಸಂಕಲನ 


ಸವಿತಾ ನಾಗಭೂಷಣ 


NOAA 
ಲೋಹಿಯಾ ಪ್ರಕಾಶನ 


ಬಳಾರಿ 
4 


DARUSHANA 
-a collection of poems 


by 

Savitha Nagabhushana, 

HIG-5, ‘Nudi’, Kallahally Extension, 
Vinaoba Nagara, Shivamogga - 577 204 
Ph: 08182-248574 


Published by 

LOHIYA PRAKASHANA 

‘Kshitija' Kappagallu Road 
Gandhi Nagar, Bellary - 583 103 
Tel: 08392 - 257412 


ISBN: 81-87731-96-6 


FIRST IMPRESSION: 2009 
© Author 
PAGES: 72 


PRICE: Rs. 40 


COVER DESIGN: SUDHAKAR DARBE 
D.T.P.: SREEDHAR 


PRINTED AT: 
VISHWAS PRINTS 
Chamarajpet, Bangalore. 


ದರುಶನ (ಕವನ ಸಂಕಲನ) 

ಸವಿತಾ ನಾಗಭೂಷಣ 

ಎಚ್‌.ಐ.ಜಿ.-೫, "ನುಡಿ', ಕೆ.ಎಚ್‌.ಬಿ. ಕಾಲೋನಿ, 
ಕಲ್ಲಹಳ್ಳಿ ಬಡಾವಣೆ, ವಿನೋಬ ನಗರ 

ಶಿವಮೊಗ್ಗ - ೫೭೭೨೦೪ 


ಪ್ರಕಾಶಕರು: 
ಲೋಹಿಯಾ ಪ್ರಕಾಶನ 
"ಕ್ರಿತಿಜ' ಕಪ್ಪಗಲ್ಲು ರಸ್ತೆ, ಗಾಂಧಿನಗರ, ಬಳ್ಳಾರಿ - ೫೮೩ ೧೦೩ 


ಬಿಲ“ ದೂ ಲಂ 
ಮುದಣ : 


೬ ಬಿಪಾಸ್‌ 
ಕ ವ್‌್ಞಾಂಟ್ಸ್‌ 


VISHWAS PRINTS 
23, 3ನೇ ಅಡ್ಡರಸ್ವೆ ನಂಜಾಂಬ ಅಗ್ರಹಾರ 
ಚಾಮರಾಜಪೇಟೆ, ಬೆಂಗಳೊರು - 18 
ದೂರವಾಣಿ : 26604835 


ಒಡಹುಟ್ಟು 
ಶಂಕರ-ಜಗದೀಶ-ಸುಚರಿತಾ 
ಇವರಿಗೆ 


1AF 


ಎರಡು ಮಾತು 


"ದರುಶನ' ನನ್ನ ಐದನೆಯ ಕವನ ಸಂಕಲನ. ೨೦೦ ೨ರಲ್ಲಿ ಪ್ರಕಟವಾದ "ಜಾತ್ರೆಯಲ್ಲಿ 
ಶಿವ' ಕವನ ಸಂಕಲನದ ತರುವಾಯ ಕಳೆದ ಏಳು ವರುಷಗಳಲ್ಲಿ ನಾನು ಬರೆದ ಕವಿತೆಗಳನ್ನು 
ಇಲ್ಲಿ ಒಟ್ಟು ಮಾಡಿ ನೀಡಿರುವೆ. ಕಳೆದ ಏಳು ವರ್ಷಗಳಲ್ಲಿ ನಾನು ಬರೆದದ್ದು ಕಡಿಮೆ. 
ಇತ್ತೀಚಿನ ದಿನಗಳಲ್ಲಿ ಕವಿತೆಗಳನ್ನು ಬರೆಯುವ ಹಂಬಲ ಅದೇಕೋ ನನ್ನಲ್ಲಿ ಉಂಟಾಗುತ್ತಿಲ್ಲ! 
"ಜಾತ್ರೆಯಲ್ಲಿ ಶಿವ್‌ ಕವನ ಬರೆದ ನಂತರ ಏಕೋ ನನ್ನ ಲೇಖನಿ ಕವಿತೆಗಾಗಿ 
ಹಾತೊರೆಯುತ್ತಿಲ್ಲ. ಆದಾಗ್ಯೂ, ಅನ್ನದಷ್ಟೇ ಅಗತ್ಯವಾದ ವಸ್ತು ಈ ಕವಿತೆ ಎಂದು 
ನನಗನ್ನಿಸಿರುವುದರಿಂದ; ನಿತ್ಯದ ವಿದ್ಯಮಾನಗಳಿಗೆ ಸ್ಪಂದಿಸದೆ ಇರಲಾಗದೆ, ಆಯಾ 
ಸಂದರ್ಭಗಳ ಭಾವ ಲಹರಿಗಳಿಗೆ ಆಕಾರ ನೀಡುತ್ತಾ ಬಂದಿದ್ದೇನೆ. ಇವುಗಳನ್ನು ಒದುಗರು 
ಹೇಗೆ ಸ್ಪೀಕರಿಸುವರೋ ನಾನರಿಯೆ... 

ಕಳೆದ ೨೫ ವರ್ಷಗಳಿಂದ ನನ್ನ ಕವಿತೆಗಳ ಬೆಂಗಾವಲಿಗಿರುವ ಅನೇಕ ಆಪ್ತಜೀವಿಗಳನ್ನು 
ಇಲ್ಲಿ ಪ್ರೀತಿಪೂರ್ವಕವಾಗಿ ನೆನೆಯಬೇಕು. ನಾನು ಓರ್ವ ಸಾಮಾನ್ಯ ಕಾವ್ಯಪ್ರೇಮಿಯಾಗಿದ್ದೆ. 


) 


ಸಹೃದಯ ಓದುಗರು ನನ್ನನ್ನು ಮುನ್ನಡೆಸಿ ಕವಿಯಾಗಿಸಿದರು. ಅವರೆಲ್ಲರಿಗೆ ನಾನು ಖಣಿ. 

ಈ ಕವಿತೆಗಳ ಮೊದಲ ಓದುಗ ಸಂಗಾತಿ ಡಿ.ಎಸ್‌.ನಾಗಭೂಷಣ. ಅವರಿಗೂ, 
ಈ ಕವಿತೆಗಳನ್ನು ಪ್ರಕಟಿಸಿದ/ಪ್ರಸಾರ ಮಾಡಿದ ನಾಡಿನ ಎಲ್ಲ ಪ್ರಮುಖ ಪತ್ರಿಕೆ! 
ನಿಯತಕಾಲಿಕೆಗಗೂ ಮತ್ತು ಪ್ರಸಾರ ಮಾಡಿದ ಆಕಾಶವಾಣಿ ಹಾಗೂ ದೂರದರ್ಶನ 
ಕೀಂದ್ರಗಳಿಗೂ ನನ್ನ ಧನ್ಯವಾದಗಳು ಸಲ್ಲುತ್ತವೆ. 

ಇನ್ನು ಈ ಸಂಕಲನವನ್ನು ವಿಶ್ವಾಸದಿಂದ ಪ್ರಕಟಿಸುತ್ತಿರುವ ಲೋಹಿಯಾ ಪ್ರಕಾಶನದ 
ಸಿ. ಚೆನ್ನಬಸವಣ್ಣ ಅವರಿಗೂ, ಅಚ್ಚುಕಟ್ಟಾದ ಪುಟ ವಿನ್ಮಾಸ ಮಾಡಿಕೊಟ್ಟಿರುವ ಶ್ರೀಧರ್‌ 
ದಂಪತಿಗಳಿಗೂ, ಚೆಂದದ ಮುಖಪುಟ ವಿನ್ಮಾಸ ಮಾಡಿಕೊಟ್ಟಿರುವ ಸುಧಾಕರ ದರ್ಬೆಯವರಿಗೂ 
ಮತ್ತು ಅಂದವಾಗಿ ಮುದ್ರಿಸಿ ಕೊಟ್ಟಿರುವ ವಿಶ್ಹಾಸ್‌ ಪ್ರಿಂಟ್ಸ್‌ನವರಿಗೂ ನನ್ನ ಕೃತಜ್ಞತೆಗಳು. 


ಶಿವಮೊಗ್ಗ ಸವಿತಾ ನಾಗಭೂಷಣ 
೧೦.೩.೨೦೦೯ 


ದರುಶನ ೪ ಸವಿತಾ ನಾಗಭೂಷಣ 1/೫ 


, ಹ ಶಿಡಿರಿ ' ಘಡ ಬಮ್ಯುಖಗಲ ಇಲ ಮಲಲ ಲಿಕ್ರಯಾರಿಎರ 7 


NS ಭಗ 
ಹ 


ಪ್ರಕಾಶಕರ ಮಾತು 


ಲೋಹಿಯಾ ಶತಮಾನೋತ್ಸವ ವರ್ಷ 


ಇಂದು ಲೋಹಿಯಾ ನಮ್ಮೊಂದಿಗಿದ್ದಿದ್ದರೆ ಅವರು ನೂರನೇ ವರ್ಷಕ್ಕೆ ಕಾಲಿಡುತ್ತಿದ್ದರು. 
ಆದರೆ ಅವರು ಗತಿಸಿಯೇ ನಾಲ್ಕು ದಶಕಗಳು ಉರುಳಿದರೂ ರಾಜಕೀಯ, ಹೋರಾಟ, 
ನಾಹಿತ್ನ, ಸಂಸ್ಕೃತಿಗೆ ಸಂಬಂಧಿಸಿದ ಅವರ ಚಿಂತನೆಗಳು ಹಿಂದೆಂದಿಗಿಂತಲೂ ಇಂದು ಹೆಚ್ಚು 


AN 
___ 


J 


ಪ್ರಸ್ತುತವಾಗಿವೆ. 
ಬಹುಮುಖೀ ವ್ಯಕ್ತಿತ್ತದ ಲೋಹಿಯಾರ ನೆನಪುಗಳು ಪ್ರಸಕ್ತ ಸಂದರ್ಭದಲ್ಲಿ ನಮ್ಮನ್ನು 

ಚಿಂತೆಗೀಡು ಮಾಡುತ್ತಿವೆ, ಚಿಂತನೆಗೂ ಹಚ್ಚುತ್ತವೆ. ಸ್ಪಾತಂತ್ಮ ಹೋರಾಟದ ಮುಂಚೂಣಿಯಲ್ಲಿದ್ದ 
ಲೋಹಿಯಾ ಮಹಾನ್‌ ದೇಶಪ್ರೇಮಿಯಾಗಿದ್ದರು. ಆದಾಗ್ಯೂ ಅವರ ವಿಶ್ವ ಮಾನವನ 
ಪರಿಕಲ್ಪನೆಗೆ ಅವರ ದೇಶಪ್ರೇಮ ಅಡ್ಡಿಯಾಗುವಂಥದ್ದಾಗಿರಲಿಲ್ಲ. 

ಪೊಲೀಸ್‌ ಮತ್ತು ಸೇನೆರಹಿತ ಜಗತ್ತಿನ ಕನಸು ಕಂಡಿದ್ದ ಲೋಹಿಯಾ ಅಸಾಧಾರಣ 
ಮಾನವಪ್ರೇಮಿಯಾಗಿದ್ದರು. ಅವರು ಹುಟ್ಟಾ ಬಂಡುಕೋರರಾಗಿದ್ದರು. ಸ್ವಾತಂತ್ರ 
ಬಯಸುವ ಸ್ವಭಾವ ಅವರದಾಗಿತ್ತು. ಅಂತೆಯೇ ಅವರು ಸ್ವತಂತ್ರ ಭಾರತದಲ್ಲೂ 
ಸ್ತಾತಂತ್ರ್ಯಕ್ಕಾಗಿ, ಪ್ರತಿಭಟನೆಯ ಹಕ್ಕಿಗಾಗಿ ಹೋರಾಟ ಮುಂದುವರಿಸಿದರು. 

ಲೋಹಿಯಾರ ಮನುಷ್ಯಪ್ರೀತಿ ಅದೆಷ್ಟು ಗಾಢವಾಗಿತ್ತೆಂದರೆ ಜಾತಿ, ಲಿಂಗ ಕುರಿತ 
ಪ್ರತ್ಕೇಕತೆಯಿಂದ ಮುಕ್ಕಾಗದ ಒಂದು ಸುಂದರ ಸಮಾಜದ ಕನಸನ್ನು ಅವರು ಕಂಡಿದ್ದರು. 
ಹೋರಾಟದ ರಾಜಕೀಯದಿಂದ ಬಸವಳಿದ ಆ ಜೀವಕ್ಕೆ ಸಾಹಿತ್ಯ ಹಾಗೂ ಸಾಹಿತಿಗಳ 
ಸಂಗ ಕಾಯಕಲ್ಪ ನೀಡುತ್ತಿತ್ತು. 

ಸಮಾನತೆಯನ್ನಾಧರಿಸಿದ ಸಮಾಜದಲ್ಲೇ ಮನುಷ್ಯ ಘನತೆಯಿಂದ ಬದುಕಬಲ್ಲ ಎಂದು 
ಸಾರಿದ ಬಸವಣ್ಣನವರ ವೈಚಾರಿಕ ಕ್ರಾಂತಿಯ ಹಿನ್ನೆಲೆಯುಳ್ಳ ಕನ್ನಡಿಗರಿಗೆ ಲೋಹಿಯಾ 
ಚಿಂತನೆಗಳು ಅಪ್ಮಾಯಮಾನವೆನಿಸಿದವು. 

ಕರ್ನಾಟಕದ ಮೊದಲ ರೈತ ಹೋರಾಟದಲ್ಲಿ ಪಾಲ್ಗೊಂಡ ಲೋಹಿಯಾ 
ಬಂಧನಕ್ಕೊಳಗಾದರು. ಅವರಿಂದಾಗಿ ಕಾಗೋಡು ರೈತ ಸತ್ಕಾಗ್ರಹ ರಾಷ್ಟ್ರದ ಗಮನ 
ಸೆಳೆಯಿತು. ಹಿರಿಯ ಲೋಹಿಯಾವಾದಿ ನೀಲಗಂಗಯ್ಯ ಪೂಜಾರ ಹುಟ್ಟು ಹಾಕಿದ ಹೆಬ್ಬಳ್ಳಿ 
ರೈತ ಹೋರಾಟ ಕಾಗೋಡು ಸತ್ಯಾಗ್ರಹಕ್ಕಿಂತ ಕಡಿಮೆ ಮಹತ್ವದ್ದ್ಲ. ಸಮಾಜವಾದಿ 
ಯುವಜನ ಸಭಾ, ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟಿ ಮತ್ತು ನವನಿರ್ಮಾಣ 
ಸಮಿತಿ ಇತಾದಿ ಚಳವಳಿಗಳಿಗೆ ಲೋಹಿಯಾ ಸ್ಪೂರ್ತಿಯ ಸೆಲೆಯಾಗಿದ್ದರು. 


(EL 


ವ) 


ದರುಶನ ೪ ಸವಿತಾ ನಾಗಭೂಷಣ /೭ 


ಪಿ. ಲಂಕೇಶ್‌, ಯು.ಆರ್‌. ಅನಂತಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ, ದೇವನೂರ 
ಮಹಾದೇವ, ಡಿ.ಎಸ್‌. ನಾಗಭೂಷಣ ಮೊದಲಾದ ಅನೇಕ ಹಿರಿ ಕಿರಿಯ ಸಾಹಿತಿಗಳು 
ಲೋಹಿಯಾ ವಿಚಾರಧಾರೆಯಿಂದ ಗಾಢವಾಗಿ ಪ್ರಭಾವಿತರಾಗಿದ್ದಾರೆ. 

“ನನ್ನ ಜೀವನ ವಿಧಾನವನ್ನು, ಗ್ರಹಿಸುವ ಕ್ರಮವನ್ನು ಆಲೋಚನೆಯನ್ನು, 
ಅಭಿವ್ಯಕ್ತಿ ಮಾಧ್ಯಮವನ್ನು ಒಟ್ಟಿನಲ್ಲಿ ಸಮಗ್ರ ವ್ಯಕ್ತಿತ್ವವನ್ನು ಸಂಪೂರ್ಣ ಬದಲಿಸಿ 
ಹಾಕಿದ್ದು ಲೋಹಿಯಾರವರ ತತ್ವಚಿಂತನೆ. ಸದ್ದದ ಭಾರತೀಯ ಸಂದರ್ಭದಲ್ಲಿ 
ಲೋಹಿಯಾ ಒಬ್ಬರೇ ಒರಿಜಿನಲ್‌ ಎನ್ನಿಸುವ ತತ್ವ ಮೀಮಾಂಸಕರು'', ಎಂದಿದ್ದರು 
ಪೂರ್ಣಚಂದ್ರ ತೇಜಸ್ಥಿ. 

ಇಂಥ ಮಹಾನ್‌ ಚೇತನ ನಮ್ಮ ಪ್ರಕಾಶನ ಸಂಸ್ಥೆಗೆ ಒತ್ತಾಸೆಯಾಗಿರುವುದರಿಂದಲೇ 
ಪ್ರತಿಭೆಗಳನ್ನು ಗುರುತಿಸುವುದಷ್ಟೇ ಅಲ್ಲ ಅಂಥ ಪ್ರತಿಭೆಗಳು ಅರಳಿ ನಳನಳಿಸಲು ಸಾಹಿತ್ಯಕ 
ಸಾಂಸ್ಕೃತಿಕ ಪರಿಸರ ನಿರ್ಮಿಸುವುದು ನಮ್ಮ ಮುಖ್ಯ ಕಾಳಜಿಯಾಗಿದೆ. ನಮ್ಮ ಪ್ರಕಾಶನ 
ಈಗಾಗಲೇ ಕಾವ್ಯ, ಕತೆ, ಕಾದಂಬರಿ ಹಾಗೂ ವೈಚಾರಿಕ-ಹೀಗೆ ವಿವಿಧ ಪ್ರಕಾರಗಳಲ್ಲಿ 
ನೂರಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದೆ. 

ಸಾಹಿತ್ಯಕ ಬದ್ಧತೆ, ಸಾಂಸ್ಕೃತಿಕ ಕಾಳಜಿ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸದಾ ಒತ್ತು 
ಕೊಡುತ್ತಾ ಬಂದಿರುವ ನಮ್ಮ ಪ್ರಕಾಶನ ಸಂಸ್ಥೆ ಲೋಹಿಯಾ ಶತಮಾನೋತ್ಸವ ವರ್ಷದಲ್ಲಿ 
ಲೋಹಿಯಾರ ಆಶಯಗಳಿಗೆ ಇಂಬುಗೊಡುವ ಸ್ಪಜನಶೀಲ ಹಾಗೂ ವೈಚಾರಿಕ ಕೃತಿಗಳನ್ನು 
ಹೊರತರಲು ಉದ್ದೇಶಿಸಿದೆ. ಆ ಮೂಲಕ ನಮ್ಮ ಪ್ರಕಾಶನ ತನ್ನ ಮಿತಿಯಲ್ಲೇ ಲೋಹಿಯಾ 
ಶತಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾಗಿದೆ. ಲೋಹಿಯಾ 
ಶತಮಾನೋತ್ಸವ ಮಾಲಿಕೆಯಲ್ಲಿ ಈ ವರ್ಷ ೧೨ ಕೃತಿಗಳನ್ನು ಹೊರತರುವ ಯೋಜನೆಯನ್ನು 
ಪ್ರಕಾಶನ ಹಾಕಿಕೊಂಡಿದೆ. ಈ ಮಾಲಿಕೆಯ ಮೂರನೆಯ ಕೃತಿಯಾಗಿ, ನಿಸರ್ಗದ ಕವಯತ್ರಿ 
ಎಂದೇ ಪ್ರಸಿದ್ಧರಾಗಿರುವ ಶ್ರೀಮತಿ ಸವಿತಾ ನಾಗಭೂಷಣ ಅವರ 'ದರುಶನ' ಕವನ 
ಸಂಕಲನವನ್ನು ಪ್ರಕಟಿಸುತ್ತಿದ್ದೇವೆ. 

ಈ ಕೃತಿಯನ್ನು ಪ್ರಕಟಿಸಲು ಅನುವು ಮಾಡಿಕೊಟ್ಟ ಸವಿತಾ ನಾಗಭೂಷಣ 
ಅವರಿಗೆ, ಸುಂದರ ಮುಖಪುಟ ರಚಿಸಿಕೊಟ್ಟ ಕಲಾವಿದ ಸುಧಾಕರ ದರ್ಬೆ ಅವರಿಗೆ, 
ಅಚ್ಛಕಟ್ಟಾಗಿ ಅಕ್ಷರಜೋಡಣೆ ಮಾಡಿಕೊಟ್ಟ ಶ್ರೀಧರ್‌ ದಂಪತಿಗಳಿಗೆ, ಎಂದಿನಂತೆ 
ಸುಂದರವಾಗಿ ಮುದ್ರಿಸಿಕೊಟ್ಟ ವಿಶ್ತಾಸ್‌ ಪ್ರಿಂಟ್ಸ್‌ನ ಎಲ್ಲಾ ಸಿಬ್ಬಂದಿವರ್ಗಕ್ಕೆ, ಎಲ್ಲಕ್ಕಿಂತ 
ಮಿಗಿಲಾಗಿ ಕೊಂಡು ಓದಿ ಪ್ರಕಾಶನವನ್ನು ಬೆಂಬಲಿಸುತ್ತಿರುವ ಕನ್ನಡದ ಪ್ರೀತಿಯ ಓದುಗರಿಗೆ 
ಪ್ರಕಾಶನ ಕೃತಜ್ಞವಾಗಿದೆ. 


ಸಿ. ಚೆನ್ನಬಸವಣ್ಣ 
ಪಕಾಶನದ ಪರವಾಗಿ 


ಆ / ದರುಶನ ಳಿ ಸವಿತಾ ನಾಗಭೂಷಣ 


ಪರಿವಿಡಿ 


, 


NE SS ES ES Ee NG NER 
WEF apes 


lb 
O 


ಮೊದಲ ಪಾಠ / ೧೧ 

ಕನ್ನಡವ ನುಡಿ / ೧೩ 

ತಾಯಿ / ೧೫ 

ಏನಾಗುತ್ತೆ ! ೧೭ 

ಇಲ್ಲೇ... ಇರುವೆ... ! ೧೮ 

ಈಶ್ವರ ಅಲ್ಲಾ ಮೇರೆ ಲಾಲ್‌... 1 ೧೯ 
ಬಜಾರಿನಲ್ಲಿ ಬುದ್ದ/ ೨೧ 

ಆಶೆ-ಭಾಷೆ / ಆ 

ಅಲ್ಲೊಂದು ನವಿಲು ಇಲ್ಲೊಂದು ನವಿಲು / ೯ 
ನನ್ನತನ ನನ್ನನುಡಿ / ೨೫ 

ಮನವಿ / ೨೬ 

ಗಾಂಧಿ / ೨೮ 

ದರುಶನ /[ ೩೦ 

ಕೋವಿ ಹಿಡಿದ ಕೈಗಳೇ ಕಂಬನಿ ಒರೆಸಬೇಕು / ೩೨ 
ಹೆಚ್ಚಾಗಲಿ ಆಯಸ್ಸು.... | ೩೪ 

ಅದು ಅದುವೆ ಯುಗಾದಿ... / ೩೬ 
ಲೋಕದಲಿ ಪುಟ್ಟಿದ ಬಳಿಕ... / ೩೮ 
ಸೂತ್ರ/ ೩೯ 

ಏನಾಗುವೆ? / ೪೧ 

ಏನದು ಪ್ರೇಮ? / ೪೪ 


ದರುಶನ ೪ ಸವಿತಾ ನಾಗಭೂಷಣ 1 ೯ 


೨೧. ಹೇಗೆ ದಂಡಿಸಿದ್ದಾರೆ ನೋಡಿ... / ೪೬ 
೨೨. ಕರೆ/ ೪೭ 

೨೩. ಗುಜರಾತ್‌ಗೆ ಕವಿಸ್ತಂದನ / ೪೮ 
೨೪. ನೀನು ದೇವಾ ಒಳಗಣ್ಣವನು / ೫೨ 
೨೫. ಎಲ್ಲಿಂದ ಎಲ್ಲಿಗೆ? / ೫೩ 

೨೬. ಹುಚ್ಚು/ ಜ೪ 

೨೭. ತಾಯಿ ಮಗುವಿನ ಆಟ / ೫೫ 

೨೮. ಷೇರು ಪೇಟೆ ಕುಸಿಯುತಿದೆ... / ೫೭ 
ವಿಭ ಹಳಬ ಟಂ 

೩0, ಇಮ್ದುನಪಾಥ ಇಲ್ಲೂ 

೩೧. ಚತುಷ್ಟಥ ರಸೆಗಳು/ ೬೩ 

೩೨. ಮಗಳು / ೬೪ 

೩೩. ಘಮ ಘಮ ಹಣ್ಣು / ೬೫ 

೩೪. ರಾಮ-ಕೃಷ್ಣ-ಶಿವ/ ೬೬ 

೩೫. ಭಯೋತ್ಪಾದಕ! ೬೭ 

೩೬. ಜಾತಿ ಮರ/೬೮ 

೩೭. ರಾಜಕಾರಣ/೬೯ 


೩೮ ತೀಧಿಲ್ಲಘ. ! ೭೦ 


೧೦ / ದರುಶನ ಠಿ ಸವಿತಾ ನಾಗಭೂಷಣ 


ಮೊದಲ ಪಾಠ 


ಅಲಆಣಇವಈ ಉಲ... 
ಸ್ತರಗಳು ಇನ್ನೂ ಕೊರಳಲ್ಲೇ ಇವೆ 


ಕಖಗಫಘಚಭಥಛಜರು 
ವ್ಯಂಜನಗಳು ಇನ್ನೂ ಬಾಯಲ್ಲೇ ಇವೆ 


ಆಟ ಊಟ ಓಟ ಪಾಠ 

ಬಣ ಬಣದ ಚತಗಳು 
ao) 0) J 

ಕಣಲಿ ಅಚೊತಿ ನಿಂತಿವೆ 
ರಾಣ ಇಸು 


ಹಿಗ್ಗಿ ಹಿಗ್ಗಿ ನುಡಿಯುತಿದ್ದೆವ ಹತ್ತರ ಮಗ್ಗಿ 


0 i, [a 

ಜಗಿ ಜಗಿ ನಿಲಿಸುತಿದೆವು ಹದಿನೇಳರ ಮಗಿ 
[a {¥ xe, oS) [a 

ಕೂಡಿ ಕಳೆದು ಗುಣಿಸಿ ಭಾಗಿಸಿ 

ತಾಳೆ ನೋಡಿ ನಿಸೂರಾಗಿ 


ಎದೆಯುಬ್ಬಿಸಿ ನಡೆಯುತ್ತಿದ್ದೆವು ಗುಂಪಾಗಿ 


ನಾಯಿ ಮರಿಗೆ ತಿಂಡಿ ಬೇಕೆ ಎಂದು 

ಕೇಳಿ ಪುಟ್ರ್ಟಪೂರಾ ನಾವೇ ತಿಂದು 

ಬಾರೆಲೆ ಹಕ್ಕಿ ಎಂದು ಗೋಗರೆದು ಕರೆದು 
ಗೋವಿನ ಹಾಡಲ್ಲಿ ಕರಗಿ 

ಪುಟ್ರ ಕರುವಿನಂತೆ ಕಣ್ಣೀರಗರೆದು 

ಪೆದ್ದಗುಂಡನ ಕತೆಯನ್ನು ಪವಿತ್ರ ಗಂಥದಂತೆ ಪಠಿಸಿ 
ನಿದ್ದೆಗೆ ಜಾರುತಿದೆವು... ಹಾಯಾಗಿ... 


ದರುಶನ ಅ ಸವಿತಾ ನಾಗಭೂಷಣ | ೧೧ 


ತಲೆ-ತಲೆಮಾರುಗಳಿಂದ ಅನ್ನ ನೀರು ಸೂರು- 
ಉಸಿರೂಡಿದ ಕನ್ನಡ ಕಲ್ಪವ್ಯಕ್ಷಕ್ಕೆ 


ಕೊಡಲಿ ಬೀಸುತ್ತಿರುವ ಕಂದಮ್ಮಗಳೇ.... 
ನಿಮಗುಣಿಸಿದ್ದು ಎದೆಹಾಲೆ? ಹಾಲಾಹಲವೇ? 


೧೨ / ದರುಶನ ಈ ಸವಿತಾ ನಾಗಭೂಷಣ 


ಕನ್ನಡವ ನುಡಿ 


ಅಪ್ರ ಅಮ್ಮ ಅನ್ನು 
ಕನ್ನಡ ಉಳಿಯುವುದು 
ಕಳ್ಳು ಬಳ್ಳಿ ತಾನೆ 
ನಂಟನು ಬೆಸೆಯುವುದು 


ಅಕ್ಕಿ ರಾಗಿ ಅನ್ನು 
ಕನ್ನಡ ಉಳಿಯುವುದು 
ಕಾಳು ಕಾಡ್ತಿ ತಾನೆ 
ಹಸಿವನು ನೀಗುವುದು 


ಹಳ್ಳ ಕೊಳ್ಳ ಅನ್ನು 
ಕನ್ನಡ ಉಳಿಯುವುದು 
ನೀರೊಂದಿದ್ದರೆ ಸಾಕು 
ಊರೂ ಬೆಳೆಯುವದು 


ಗಿಡ ಮರ ಆನ್ನು 

ಕನ್ನಡ ಉಳಿಯುವುದು 
ಹೂವು ಹಣ್ಣು ಬೀಜ 
ಬಸಿರು ಬೆಳೆಯುವುದು 


ಗಾಳಿ ಬೆಂಕಿ ಅನ್ನು 

ಕನ್ನಡ ಉಳಿಯುವುದು 
ಬೆಳಕೊಂದಿದ್ದರೆ ಸಾಕು 
ಕತ್ತಲು ಹರಿಯುವುದು 


ದರುಶನ ೪ ಸವಿತಾ ನಾಗಭೂಷಣ / ೧೩ 


ತಾಳು ಬಾಳು ಅನ್ನು 
ಕನ್ನಡ ಉಳಿಯುವುದು 
ಹಮ್ಮನು ಬಿಟ್ಟರೆ ತಾನೆ 
ಒಮ್ಮತ ಮೂಡುವುದು. 


೧೪ | ದರುಶನ ಈ ಸವಿತಾ ನಾಗಭೂಷಣ 


ಇ] 
ಹುಲ್ಲಿನಂತೆ ಬೆಳಸು 


ಅಚುಮೆಚ್ಚು 
(2 ಇನ 


ನಾನವಳ ಪಡಿಯಚು 
ಇತ 


"ತಾಯಿ ದುರ್ಗೆಯ ನಿಜವನರಿಯುವ 
ಧೀರರಾರೊ ಜಗದೊಳು! 

ಆರು ದರುಶನ ವೇದ ಶಾಸ್ತ್ರ 
ಪುರಾಣವರಿಯದು ಅವಳನು 


ದರುಶನ ಠಿ ಸವಿತಾ ನಾಗಭೂಷಣ / ೧೫ 


ಈ ಹೊತ್ತಿಗೂ 
ಬಸಿರಗೊಳದೊಳು 
ಕಳ್ಳುಬಳ್ಳಿಗಾತು 
ಜೀವಜಲದಲಿ ಹೂತು 
ಬಲಿದು ಮಿಸುಕಾಡಿ ಒದ್ದು 
ಸುಖ ನಿದ್ದೆಗೈೆವ ಮುಗುಳು 


ನಾನವಳ ಕಣ 
ಮಣ ಭಾರ ಯಣ. 


೧೬ / ದರುಶನ ಳಿ ಸವಿತಾ ನಾಗಭೂಷಣ 


ಏನಾಗುತ್ತೆ? 


ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನು 
ಮದುವೆಯಾದರೆ ಏನಾಗುತ್ತೆ? 

ಏನೂ ಆಗೊಲ್ಲ, 

ಮುದ್ದಾದ ಎರಡು ಮಕ್ಕಳಾಗುತ್ತೆ! 


ರಾಮನನ್ನು ಅಲ್ಲಾಹುವಿನ ಪಕ್ಕದಲ್ಲಿ 
ಇಟ್ಟರೆ ಏನಾಗುತ್ತೆ? 

ಏನೂ ಆಗೊಲ್ಲ, 

ಶಕ್ತಿ-ಭಕ್ತಿ ಎರಡೂ ಹೆಚ್ಚಾಗುತ್ತೆ! 


ಹಿಂದೂಸ್ಥಾನ-ಪಾಕಿಸ್ತಾನ 
ಒಂದಾದರೆ ಏನಾಗುತ್ತೆ? 

ಏನೂ ಆಗೊಲ್ಲ 

ಅಶಾಂತಿ ಆತಂಕ ಕಮ್ಮಿಯಾಗುತ್ತೆ! 


ಹೇಳು.... ಏನಾಗುತ್ತೆ, ಏನಾಗುತ್ತೆ? 
ಹಿಂದೂಸ್ಥಾನ-ಪಾಕಿಸ್ತಾನ ಒಂದಾದರೆ ಏಿನಾಗುತ್ತೆ? 
ಏನೂ ಆಗೊಲ್ಲ, 

ಒಂದು ಹಳೆಯ ರೋಗ ವಾಸಿಯಾಗುತ್ತೆ! 


ದರುಶನ ೪ ಸವಿತಾ ನಾಗಭೂಷಣ / ೧೭ 


ಇಲೇ... ಇರುವೆ... 


* 
ವ 


ಆಶೆ ಬಿಡು ಎಂದ ಬುದ 


ಬಯಸದೆ ಹುಟ್ಟಿ ಬಂದೆ 
ಬಯಕೆಯ ಬುಟ್ಟಿಯಾದೆ 


ಬುಟೆಯನೇ ನೆಚ್ಚಿಕೊಂಡೆ 


ಟು [= 


೦ಡ ಮಕ್ಕಳ ಹಚ್ಚಿಕೊಂಡೆ 


aR 


ಬದುಕನ್ನ ಒಪ್ಪಿಕೊಡೆ 
ಬೆಂಕಿಯನ್ನ ಅಪ್ಪಿಕೊಂಡೆ 


ಆಶೆ ಬಿಡು ಎಂದ ಬುದ್ಧ 
ಏನು ಮಾಡಲಿ ನಾ ಬದ್ಧ 


ಸಂಸಾರ ಸಾಗರವಂತೆ 

ದುಖದ ಆಗರವಂತೆ 

ಇದ್ದೂ ಇಲ್ಲದಂತಿರಬೇಕಂತೆ 
ನೀರೊಳಗಿನ ತಾವರೆ ಎಲೆಯಂತೆ 


ಎಲ್ಲವ ತಿಳಿದೂ ತಿಳಿದೂ ಇರುವೆ 
ಯಾಕೋ ಇನ್ನೂ ಸಾಕೆನಿಸಿಲ್ಲ ಗುರುವೆ 


ನಾ ಪಡಕೊ ಬಂದದ್ದೇ ಈ ಸಂತೆ 


ನಾನಿಲ್ಲೇ ಹೀಗೆ... ನಿಶ್ಲಿಂತೆ. 


ey 


೧೮ / ದರುಶನ ಳಿ ಸವಿತಾ ನಾಗಭೂಷಣ 


ಈಶ್ಚರ ಅಲ್ಲಾ ಮೇರೆ ಲಾಲ್‌ 


ನನಗೆ ಇಬ್ಬರು ಮಕ್ಕಳು 
ಒಬ್ಬ ಈಶ್ತರ ಒಬ್ಬ ಅಲ್ಲಾ 


ಎಲ್ಲಿರುವೆಯೋ ಕಂದಾ? 
ಇಲ್ಲಮ್ಮಾ ಕಾಬಾದಲ್ಲಿ ಕಲ್ಲಾಗಿ.... 


ಕಲ್ಲಾಗಿ?! 

ಕಲ್ಲಾಗಿಯೇ ಇರದಿರು ಕಂದಾ 
ಸದಾ ಒಗೊಡು ಕರುಳ ಕರೆಗೆ; 
ಕರಗು ಅಷ್ಟಿಷ್ಟು 

ಕಂಗೆಟ್ರ್ಟವರ ಕಣ್ಣೀರೊರೆಸು 
ದರವೇಶಿಗಳಿಗೆ ದಿಕ್ಕಾಗು 
ದುಃಖಿತರ ದಡ ಸೇರಿಸು. 


ನನಗೆ ಇಬ್ಬರು ಮಕ್ಕಳು 
ಒಬ್ಬ "ಈಶ್ವರ' ಒಬ್ಬ "ಅಲ್ಲಾ 


ಎಲ್ಲಿರುವೆಯೋ ಕಂದಾ? 
ಇಲ್ಲಿ ಕೈಲಾಸದಲಿ ಮಂಜಾಗಿ.... 


ಮುರಿಜಾಗಿ ?! 
ಕರಗುತ್ತಲೇ ಇರದಿರು ಕಂದಾ 
ಸದಾ ಒಓಗೊಡದಿರು ಕೃತ್ರಿಮ ಮೊರೆಗೆ; 


ದರುಶನ ೪ ಸವಿತಾ ನಾಗ 


ಬೋರಿ 


[೧೯ 


ಕಲ್ಲು ಮಾಡಿಕೋ ಹೃದಯ 
ಕೇಡಿಗರ ಕಾಯದಿರು 
ಪುಂಡರನು ಪೊರೆಯದಿರು. 


ನನಗೆ ಇಬ್ಬರೂ ಮಕ್ಕಳು 
ಈಶ್ವರ ಅಲ್ಲಾ ಮೇರೆ ಲಾಲ್‌... 


೨೦ [1 ದರುಶನ ಳಿ ಸವಿತಾ ನಾಗಭೂಷಣ 


ಬಜಾರಿನಲ್ಲಿ ಬುದ್ರ.... 


ಬಜಾರಿನಲ್ಲಿ ಇದ್ದ ಬುದ್ದ 
ರಾಮ, ಕೃಷ್ಣ, ಶಿವ, ಗಾಂಧಿ 
ಅಂಬೇಡ್ಕರ್‌ ಅವರ ಜೊತೆಗೆ ಕುಳಿತಿದ್ದ. 


ಮೊಂಡು ಕೈ, ಹರಿದ ಅಂಗವಸ್ತ್ರ... 
ಬುದ್ದ ಹೌದೋ ಅಲ್ಲವೋ ಎಂದು 
ಅನುಮಾನಿಸುವಷ್ಟು ಚಿಂದಿಯಾಗಿದ್ದ. 


ಆದರವೇ ಜಾಜ್ತಲ್ಯಮಾನ ಕಣ್ಣುಗಳು 
ಸೆಳೆದವು, ಹೊಳೆದವು ಫಳ ಫಳ 
ಪುಳಕಿತಳಾಗಿ ಮನೆಗೆ ಕರೆದೆ, ಬಂದ. 


ಒಣಗಿದ ಹೂವು, ಆರಿದ ದೀಪ, ಪಿನ್ನು 
ಪುಸಕ, ಎಂಜಲು ತಟ್ಟಿ, ಒಣಗಿದ ಬಟ್ಟೆ, 
ಹಣ್ಣು-ತರಕಾರಿಯ ಒತ್ತರಿಸಿ, ಅಂಗೈಯಲ್ಲಿ 
ಗುಡಿಸಿ, ಸಾರಿಸಿ ಜಾಗ ಮಾಡಿಕೊಟ್ಟೆ- 
ಮೇಜಿನ ಮೂಲೆಯಲಿ ಕೂತ. 


ಅವನು ಬುದ್ಧ 

ಮೈತ್ರಿ-ಕರುಣೆಯ ಸಾಕಾರ 

ಅವನದೇ ಮಾತು: ಸಂಸಾರ ದುಃಖಸಾಗರ 
ಆಶೆಯೇ ದುಃಖಕ್ಕೆ ಮೂಲ, ಜೀವನವು ನಶ್ಪರ. 


ದರುಶನ ಅ ಸವಿತಾ ನಾಗಭೂಷಣ / ೨೧ 


ಮಾರನಿಗೊಲಿದಿದ್ದ ನಾವು ಅವನ ಮುಂದೆಯೆ 
ಶುರು ಹಚ್ಚಿಕೊಂಡವು ವ್ಯವಹಾರ 

ಮನೆ ಮಂದಿಯ ಮೋಹ, ಮದ, ಮತ್ತರ 
ಆತಂಕ, ಆವೇಶ, ದುಃಖ, ಕೋಪ 

ಎಲ್ಲವೂ ಈಗವನ ಸಮ್ಮುಖ! 


ದೂಷಣೆ, ಶೋಷಣೆ, ಘೋಷಣೆ 
ಯುದ್ಧ-ಕದನ ವಿರಾಮಗಳಿಗೆ- 

ಅವನೇ ಸಾಕ್ಷಿ, ಅವನದೇ ರಾಯಭಾರ. 
ರೋಗ ರುಜಿನ, ಮರಣ ಎಲ್ಲವುಗಳಿಗೆ 
ಅವನೇ ಕಾರಣ, ಅವನಿಂದಲೇ ಶಮನ! 


ಅಷ್ಟಾಂಗ ಮಾರ್ಗಗಳಿಗೆ ನಮಿಸಿದೆವು ನಿಜ, 
ಆಚರಿಸಿದೆಮೋ ಅನುಮಾನ! 

ಏರಿದ ಎತ್ತರ, ಇಳಿದ ಪ್ರಪಾತ, 

ಕವಿದ ಕಾರ್ಮೋಡ, ಕರಗಿದ ಕಾವಳ- 
ಇಲ್ಲದೆಯೂ ಇದ್ದಂತೆ, ಜೊತೆಗಿದ್ದ... 


ಇಪ್ಪತ್ತು ವರುಷವಾಯಿತು ಬುದ್ದ 
ನಮ್ಮಲ್ಲಿಗೆ ಬಂದು- 

ನಮ್ಮೊಂದಿಗೇ ನಿಂದು, ನೊಂದು, ಬೆಂದು; 
ಈಗವನು ನಮ್ಮವನು, ನಮ್ಮಲ್ಲೇ ಒಂದು. 


ಇನಿತೂ ಬದಲಾಗಿಲ್ಲ....ಅದೇ 
ಗುಂಡು ಮುಖ, ತುಂಡು ಬಾಯಿ 
ಮೊಂಡು ಕೈ, ಹರಿದ ಅಂಗವಸ್ತ್ರ, 
ಅದೇ ಮೌನ, ಸಮಾಧಾನ 


ನಾವೂ ಅಷ್ಟೆ, ಇನಿತೂ ಬದಲಾಗಿಲ್ಲ! 
ಆದೇ ವೇಗ, ಅದ್‌ ಹೋಗಿ, 
ಅದೇ ತನ್ರಾ...ಅದೇ ತಲ್ಲಣ!! 


೨೨ | ದರುಶನ ಸವಿತಾ ನಾಗಭೂಷಣ 


ಆಶೆ-ಬಭಾಷೆ 


ಹಾಡುವುದು ಕೋಗಿಲೆ ತನ್ನ ಆಶೆಯಂತೆ 
ಹಾಡೆ ಕೋಗಿಲೆ ಭಾಷೆಯಂತೆ 


ಅರಳುವುದು ಹೂವು ತನ್ನ ಆಶೆಯಂತೆ 
ಪರಿಮಳವೆ ಹೂವಿನ ಭಾಷೆಯಂತೆ 


ಉರಿಯುವುದು ಬೆಂಕಿ ತನ್ನ ಆಶೆಯಂತೆ 
ಬೆಳಕೆ ಬೆಂಕಿಯ ಭಾಷೆಯಂತೆ 


ಬೀಸುವುದು ಗಾಳೀ ತನ್ನ ಆಶೆಯಂತೆ 
ಮರ್ಮರವೆ ಗಾಳಿಯ ಭಾಷೆಯಂತೆ 


ಹೊರಳುವುದು ಭೂಮಿ ತನ್ನ ಆಶೆಯಂತೆ 
ಹಗಲಿರುಳೆ ಭೂಮಿಯ ಭಾಷೆಯಂತೆ 


ಹರಿಯುವುದು ನದಿ ತನ್ನ ಆಶೆಯಂತೆ 
ಕಲಕಲವೆ ನದಿಯ ಭಾಷೆಯಂತೆ 


ಬೆಳೆಯುವನು ಚಂದಿರ ತನ್ನ ಆಶೆಯಂತೆ 
ಬೆಳುದಿಂಗುಳೆ ಚಂದಿರನ ಭಾಷೆಯಂತೆ 


ನಲಿಯುವುದು ಜೀವ ತನ್ನ ಆಶೆಯಂತೆ 
ಆಶೆಯೆ ಬದುಕಿನ ಭಾಷೆಯಂತೆ... 
O 


ದರುಶನ ಅ ಸವಿತಾ ನಾಗಭೂಷಣ / ೨೩ 


ಅಲ್ಲೊಂದು ನವಿಲು, ಇಲ್ಲೊಂದು ನವಿಲು 


ಅವರು 
ನವಿಲುಗಳನ್ನು ಕೊಂದರು 
ಉದರವನು ಭರಿಸಿದರು. 


ಗರಿಗಳನು ಮಾರಿದರು 
ಕಂಠವನು ತಣಿಸಿದರು 
ಕೇಕೆ ಹಾಕಿದರು 

ಮೈದುಂಬಿ ಕುಣಿದರು. 


ಇತ್ತವರಿಗೆ ನವಿಲಾಗುವ ಯೋಗ 
ಅಹಾ! ಅದೇನದು ಐಭೋಗ... 


ದಿನದ ಅನ್ನವ ಕರುಣಿಸಿ 
ದಯೆ ತೋರಿದ ದೇವರಿಗೆ 
ಧನ್ಯವಾದ ಎಂದರು. 


ಮೋಡದಂತೆ ಕರಗಿತು 

ದೇವರ ಹೃದಯ 

ಮಿಂಚಾಗಿ ಹೊಳೆದವನ ಮುಖ 
ಹನಿಗಣ್ಣಾಗಿ ನೀಡಿತು ಅಭಯ... 


ಗಿರಿಯೊಲ್ಲೊಂದು ಜೀವ 
ಗರಿಗೆದರಿ ನರ್ತಿಸಿತು; 
ನೆಲದಲ್ಲೊಂದು ಭಾವ 


ನವಿಲಂತೆ ವರ್ತಿಸಿತು. 


೨೪ | ದರುಶನ ಳಿ ಸವಿತಾ ನಾಗಭೂಷಣ 


ನನ್ನತನ ನನ್ನನುಡಿ 


ಯಾವ ಊರಿಗೆ ಹೋದರೂ 
ನನ್ನೂರು ನೆನಪಾಗುವುದು 


ಗೌರಿ ಶಂಕರನಿಗೆ ಶಿರ 
ಬಾಗಿದರೂ "ಮನ 
ಸಹ್ಮಾದ್ರಿಗೆ ಮರಳುವುದು 


ಯಾವ ಊರಿಗೆ ಹೋದರೂ 
ನನ್ನೂರು ನೆನಪಾಗುವುದು 


ಗಂಗೆಯಲಿ ಮಿಂದರೂ 
ಮೈ-ಮನ 
ತುಂಗೆಯಲಿ ತಂಗುವುದು 


ಯಾವ ಊರಿಗೆ ಹೋದರೂ 
ನನ್ನೂರು ನೆನಪಾಗುವುದು 


ನಾನು ನನ್ನದು ನನ್ನವರೆಂಬ 
ಬೆಟ್ಟ-ಗುಡ್ಡ ನದಿ-ತೋಪು 
ನಿತ್ಯ ಕೈ ಬೀಸಿ ಕರೆಯುವುದು 
ಯಾವ ಊರಿಗೆ ಹೋದರೂ 
ನನ್ನೂರು ನೆನಪಾಗುವುದು 


ನನ್ನತನ ನನ್ನ ನುಡಿ 
ನನ್ನೊಡನೆ 
ಬಾಳುವುದು ಬೆಳಗುವುದು. 


O 


ದರುಶನ ಸವಿತಾ ನಾಗಭೂಷಣ / ೨೫ 


ಮನವಿ 


ಒಕ್ಕಲೆಬ್ಬಿಸದಿರಿ ನನ್ನ 
ಈ ತುಂಡು ನೆಲವೆ 
ನನಗೆ ಅನ್ನ ಚಿನ್ನ 


ಅಗೋ...ಅದೇ 
ವಾ ಕೈಯಾರೆ ಬೆಳೆದ 
ನಿಂಬೆ ದಾಳಿಂಬೆ 


ಹೇಗೆ ತೂಗಿದೆ ನೋಡಿ 
ಚಾಚಿ ರೆಂಚೆ ಕೊಂಬೆ 


ಇಗೋ....ಇದೇ 
ಬಾಳೆ... ಹೊಂಬಾಳೆ 
ಇನ್ನೇನು ಹಣ್ಣಾಗಲಿದೆ ನಾಳೆ 


ಇನ್ಬೀ.... ಹಳ್ಳ 
ಬಸಿಡ- ಬೆವರ 
ತುಂಬಿ ಕೊಟ್ಟ ಗಂಗೆ 


ಆ ಬೆಟ್ಟದ ತುದಿ 
ಅದೇ ದೇವ ಸನ್ನಿಧಿ 
ಹೊಳೆಯಿತಲ್ಲೇ.... 
ಬಾಳೆಂದಿತು ಇಲ್ಲೇ 


೨೬ / ದರುಶನ ಸವಿತಾ ನಾಗಭೂಷಣ 


ಈ ಕಾಡಿನಲ್ಲಿ ಇದರ ಹಾಡಿನಲ್ಲಿ 
ಬೆರೆತು ನಾನೀಗ ಅಭಿನ್ನ 


ಈ ತುಂಡು ನೆಲವೆ 
ನನಗೆ ಅನ್ನ ಚಿನ್ನ 


ಉಳಿದಿದೆ ತುಸುವೆ ತ್ರಾಣ 
ಪಣಕ್ಕಿಟ[ೇನು ಪ್ರಾಣ 


ದರುಶನ ಅ ಸವಿತಾ ನಾಗಭೂಷಣ / ೨೭ 


ಗಾಂಧಿ 


ಇಲ್ಲವೆಂದರೂ 
ಇಲ್ಲವಾಗುವುದೇ? 


ನೆನಪು- 
ಹುಲ್ಲು ಗರಿಕೆಯಂತೆ 
ಹಸಿರಾಗಿದೆ. 


ಆ ಚಿತ್ರ ಅವನದೇ 
ಮಳೆಬಿಲ್ಲಿನಂತೆ 

ಭರತ ಖಂಡದ ಮೇಲೆ ಬಾಗಿದೆ 
ತಂಗಾಳಿ ಅದನು ತೂಗಿದೆ. 


ಕಣ್ಣೊಳಗಿನ ಮಿಂಚು 
ಭೂಮಂಡಲವ ಬೆಳಗಿದೆ 


0 


ಸರಕು ಸಂತೆಯಲಿ 
ಗೌಜು ಗದ್ದಲದಲಿ 
ತುಸು ನೂಲ 

ತಾನೇ ನೂಲುತಿದೆ ಚರಕ 


೨೮ / ದರುಶನ ಳಿ ಸವಿತಾ ನಾಗಭೂಷಣ 


2AF 


"ಅರಿವೆ' ಅರಿವೆಂಬ ರೂಪಕ 
ಅಳಿಸಲಾಗದು ಅಚ್ಚೊತಿದಂತಿದೆ 


ಅವನು ಹಚ್ಚಿದ ದೀವಿಗೆ. 


ದರುಶನ ಅ ಸವಿತಾ ನಾಗಃ 


pS) 


೧ಣಷಣ / 


© 
— 


c 


ದರುಶನ 


ಕತ್ತಲಿಯ ಕೊಂಬೆ ಸವರಿ 
ನಕ್ಷತ್ರ ಎಲೆಗಳನೊಟ್ಟಿ ರಾಶಿಯಾಗಿಸಿ 
ಹಾದಿ ಬೀದಿಯ ಸೂರ್ಯನಂತೆ ಬೆಳಗಿದ. 


ಕಪ್ಪು ಮುಖ, ಕೆಂಡಗಣ್ಣು 

ಹಳದಿ ಹಲ್ಲು ತಲೆಯೋ ಹೊರೆ ಹುಲ್ಲು 
ಶಂಖ ಚಕ್ರ ಗದಾಪದ್ಮ?... 

ಅಲಲ್ಲು ಅಲ್ಲಲು 

ಗೋರೆ, ಪೊರಕೆ, ಸನಿಕೆ ಸಂಭೂಷಿತ- 


ಒಂಡು ಮುಂಜಾನೆ 
ಮನೆಯಂಗಳದಲ್ಲಿ ಪುತ್ಯಕ್ತ. 


ಮಡುಗಟ್ಟಿತ್ತು ಶತ ಶತಮಾಗಳ ಕೊಳೆ 
ಸುತ್ತ ಕಸ ಕಡ್ಡಿ ಕೆಸರಿನ ಹೊಳೆ 

ಹರಿಸು ತಂದೆ, ಹರಿಸು ಮುಂದೆ ಅಂದೆ 
ವಿನೀತಳಾಗಿ... 


ಕೊಳೆ ಕಳೆದು ಹರಿಸಿದ ನೀರು ಸರಾಗ 
ಹೆಜ್ಜೆಯನಿಕ್ಕಿ ಒಪ್ಪಗೊಳಿಸಿದ ಒಳಗ 
ಮೂಲೆ ಮೂಲೆಯ ಗುಡಿಸಿ 
ನಿರ್ಮಲವಾಗಿಸಿದ. 


೩೦ / ದರುಶನ ಳಿ ಸವಿತಾ ನಾಗಭೂಷಣ 


ಅದೆಲ್ಲೋ ದೂರ ಗುಡಿ ಗೋಪುರ 
ಇಲ್ಲಿ ಇಷ್ಟು ಹತ್ತಿರ ಅದರ ಸರದಾರ. 


ತಂಗಳನ್ನವ ಉಂಡು, ಕಚ್ಚಿ ಬೀಡಿಯ ತುಂಡು 


ಪೊರಕೆ, ಸನಿಕೆ ಹಿಡಿದ ಕೈೆಗಳನೆತ್ತಿ 
"ಮರಳಿ ಬರುವೆ' ಎಂದು ಹೊರಟು ಹೋದ... 


ದರುಶನ ಳಿ ಸವಿತಾ ನಾಗಭೂಷಣ / ೩೧ 


ಕೋವಿ ಹಿಡಿಯದ ಕ ಗಳೇ ಕಂಬನಿ ಒರೆಸಬೇಕು... 


ಅಷ್ಟು ದಾರುಣವಾಗಿ ಅವನು ನರಳಿದ್ದ. 


ಒಂದು ತುಂಡು ರೊಟ್ಟಿಗಾಗಿ 
ಎಷ್ಟು ಹೋರಾಡಬಹುದೋ 
ಅಷ್ಟು ತೀವ್ರವಾಗಿ ಅವನು ಹೋರಾಡಿದ್ದ. 


ಅವನ ಒಡಲಾಗ್ನಿ ಯಾರನ್ನೂ ಸುಡಲಿಲ್ಲ. 

ದುಃಖ ದುಮ್ಮಾನಗಳಿಂದ 

ಒಬ್ಬ ಮನುಷ್ಯ ಎಷ್ಟು ನೋಯಬಹುದೋ 
ಅಷ್ಟೂ ತೀವ್ರವಾಗಿ ಅವನು ನೊಂದಿದ್ದ 

ನೋವು ಅವಮಾನಗಳಿಗೀಡಾಗಿ ಜರ್ಥುರಿತವನಾಗಿದ್ದ. 


ಅವನೆದೆ ಎಂದೂ ಕಲ್ಲಂತೆ ಪೆಡಸಾಗಲಿಲ್ಲ. 


ಈ ಹೊತ್ತಿಗೂ ಅವನಿರುವನಿಲ್ಲೇ ನಮ್ಮ ನಡುವೆ 
ಒಂದಾಗಿ ಗಿಡ ಮರ ಹಳ್ಳ-ಕೊಳ್ಳದಂತೆ ತೂಗಿ ಬಾಗಿ. 


ಹೌದು.... 
ಕೋವಿ ಹಿಡಿಯದ ಕೈಗಳೇ 
ಕಂಬನಿ ಒರೆಸಬೇಕು! 
ಸಾವಿನೊಡನೆ ಸೆಣಸಾಡಿದರೂ 
ಘನತೆಯಿಂದ.... 

೨ | ದರುಶನ ಸವಿತಾ ನಾಗಭೂಷಣ 


ಕೋವಿ, ಗುಂಡು, ರಕ್ತ, ಚೇತ್ಕಾರ 
ಈ ಭುವಿಗೆ ತುಂಬ ಹಳತು. 


ಬದುಕ ಬೆಳಗಿಸಲು ಹೊಸ ಅಸ್ತಗಳೇನಾದರೂ 
ನಿನ್ನ ಬಳಿ ಇವೆಯಾ, ಹೇಳು.... 


ದರುಶನ ಅ ಸವಿತಾ ನಾಗಭೂಷಣ / ೩೩ 


ಹೆಚ್ಚಾಗಲಿ ಆಯಸ್ಸು... 


ಸಹ್ಯಾದ್ರಿಯ ಸಂಜೆ ಐದರ ಮಳೆಯಲ್ಲಿ 
ತೇಲಿಬಿಟ್ಟ ಕಾಗದದ ದೋಣಿ 
ಕೆಸರುಗಾಲಲ್ಲಿ ಲಾಗಾ ಹಾಕಿದ್ದೆವು! 


ನೀವು ಕವಿಯೆಂದು, ನಿಮ್ಮ ಕರೆಯ ಮನ್ನಿಸಿ 
ಸುರಿದ ಮಳೆಯೆಂದು ನಮಗೇನು ಗೊತ್ತು? 


ಹ್ಲಾಂ! ಮಳೆಯ ಅನಂತರ ಮೂಡಿತು ನೋಡಿ 
ಬಣ್ಣದ ಕಾಮನ ಬಿಲ್ಲು 

ಮಾರನೆಯ ದಿನ ಹಚ್ಚ ಹಸುರು ಹುಲ್ಲಿನ ನಡುವೆ 
ಲಕಲಕಿಸುವ ಹಳದಿ ಹೂವುಗಳು! 


ನೀವು ಶಿವಮೊಗ್ಗೆಯಲ್ಲಿದ್ದ ಹೊತ್ತು- 


ನಾವು ಆಗತಾನೆ ತೊದಲು ನುಡಿಯುತಿದ್ದೆವು-ಪುಟ್ರ್ಟ ಬಾಲಕಿಯರು 


ಟಿ 


ನನೂರ ಜೋಗವ್ರ ಸಿರಿವಂತೆಯಾದಳು ನಿಮ್ಮಿಂದ 


& 


ತುಂಗೆಗೆ ಪ್ರಾಣ ತುಂಬಿದಿರಿ, ಬಾಗಿ ಬಳುಕಿದಳವಳು ಸ್ವಚ್ಛಂದ 
ನೀವು ಕವಿಯೆಂದು, ಅದು ನಿಮ್ಮದೇ ಕವಿತೆಯೆಂದು.... 


ಎಎ ನಮಗೇನು ಗೊತ್ತು? 


೩೪ / ದರುಶನ ಸವಿತಾ ನಾಗಭೂಷಣ 


"ನೀ ನುಡಿಯದಿರಲೇನು.....ಬಯಲಾಗಿಹುದು ಎಲ್ಲ....' 
ಕೇಳಿದವರು ತಲೆದೂಗುವಂತೆ ಹಾಡಿ ಗಿಟ್ಟಿಸಿದೆವ ಬಹುಮಾನ 
ಕುರಿಗಳು, ಸಾರ್‌ ಕುರಿಗಳು... ನಿಮ್ಮದೇ ಪದ್ಯ ಛೂ ಬಿಟ್ಟು 
ಕಳೆದೆವು ಹುಡುಗರ ಮಾನ 


ಲಂಗ ದಾವಣಿಯ ಮೊಂಡು ಹುಡುಗಿಯರು ನಾವು- 
ಸಭೆಗೆ ನಿಮ್ಮದೇ ಅಧ್ಯಕ್ಷತೆ, ಭಾಷಣ ಕೇಳುವ ಶಿಕ್ಷಿ! 


ಹಿಂದಿನ ಬೆಂಚಿಗೆ ಆತು, ಮೂಲೆಯಲ್ಲೆಲ್ಲೋ ಕೂತು 
ಕೋಟು-ಬೂಟಿನ ನಿಮ್ಮ ನಿತ್ಯ ವೇಷಕ್ಕೆ ಹ್ಯಾಟೂ ಕಲ್ಪಿಸಿ, 
ಪಂಡಿತ ಕನ್ನಡ ಭಾಷಣಕ್ಕೆ 


ಕಚ್ಚೆ-ಪಂಚೆ, ಜುಬ್ಬಾ ಹೊಲಿಸಿ, ನಾಮ ಎಳೆದು 


"ನಿಮ್ಮೊಡನಿದ್ದೂ ನಿಮ್ಮಂತಾಗದೆ....' 
ತೆಗೆದುಕೊಳ್ಳಿ ನಿಮ್ಮ ಮಾತು ವಾಪಸ್ಸು 
ನಮ್ಮೊಡನಿರಿ ಸದಾ ಹೆಚ್ಚಾಗಲಿ ಆಯಸ್ಸು. 


ದರುಶನ ಳಿ ಸವಿತಾ ನಾಗಭೂಷಣ / ೩೫% 


ಅದು ಅದುವೆ ಯುಗಾದಿ 


ಮಮ 
ನೆತ್ತಿಗೆ ಎಣ್ಣೆ 

ಮೀಯಲು ಬಿಸಿ ನೀರು 
ಕುದ್ದರೆ ಒಬ್ಬಟ್ಟಿನ ಸಾರು 
ಅದು ಅದುವೆ ಯುಗಾದಿ 


ಮನೆಗೆ ಸುಣ್ಣ 

ಬಾಗಿಲಿಗೆ ತೋರಣ 

ಎಲೆಯೊಳಗೆ ಹೊರಳಿದರೆ ಹೂರಣ 
ಅದು ಅದುವೆ ಯುಗಾದಿ 


ರಟ್ಟೆಯ ತುಂಬಾ ಕೆಲಸ 
ಹೊಟ್ಟೆಯ ತುಂಬಾ ಊಟ 


ಮುಡಿಗೆ ಗಮಗಮಿಸುವ ಮಲ್ಲಿಗೆ 
ತುಸು ಬಂಗಾರ ಕೊರಳಿಗೆ 
ಬೇಡದೆ ನೀಡಲು ಇದ್ದರೆ 
ಅದು ಅದುವೆ ಯುಗಾದಿ 


ಮಾಮರಕೆ ಕೆಂಭಾರ 
ಕುಹೂ ಎಂದರಳಿ ಸ್ವರ 


ಮೂಡಿದರೆ ಎಳೆ ಚಂದಿ 


ek 


೩೬ / ದರುಶನ ಳಿ ಸವಿತಾ ನಾಗಭೂಷಣ 


ಅಷ್ಟೋ ಇಷ್ಟೋ ಸವೆದಿದೆ ಹಾದಿ 
ತಿಳಿಯದೆ ತೀರಿದೆ ಅದೆಷ್ಟೋ ತೇದಿ 
ಸವಕಳಿ ಕಳೆದೂ ಸಡಗರ ಉಳಿದರೆ 
ಅದು ಅದುವೆ ಯುಗಾದಿ 


=e 
— 


ಬದುಕಲಿಂದೇ ಸಾಯುವ ಆಟ 
ಸಾಯಲೆಂದೇ ಬದುಕಿನ ಓಟ 
ಕನಸ ತೊಟ್ಟಿಲೊಳಗೆ ಇಟ್ಟು ಮೊಟ್ಟೆ 
ಕಾವು ಕೊಟ್ಟು ತೂಗಿ ಬಿಟ್ಟೆ 
ಅದುವೆ ಆದಿ ಅದೇ ಅನಾದಿ 

ಅದು ಅದುವೆ... ಯುಗಾದಿ 


ದರುಶನ ಸವಿತಾ ನಾಗಭೂಷಣ / ೩೭ 


ಲೋಕದಲಿ ಪುಟ್ಟದ ಬಳಿಕ..... 


ಸೀರೆ ಸುತಿಕೊಳ್ಳುವಾಗ ದ್ರೌಪದಿ 
ಉಂಗುರ ಎತ್ತಿಕೊಳ್ಳುವಾಗ ಶಕುಂತಲೆ 
ಒಲೆ ಹೊತ್ತಿಕೊಳ್ಳುವಾಗ ಸೀತೆ 
ಯಾಕೆ, ಯಾಕೆ ನೆನಪಾಗಬೇಕು? 


ಕೆರೆಯ ಏರಿಯ ಮೇಲೆ ಭಾಗೀರಥಿ 
ಎಡವಿದ ಕಲ್ಲುಗಳಲಿ ಒಬ್ಬಬ್ಬಲೂ ಮಹಾಸತಿ 
ಯಾಕೆ, ಯಾಕೆ ಕಾಣಬೇಕು? 


ಚಿತೆಯಿಂದ ಎದ್ದು ಹಾರುವ ಬೂದಿ 
ಲತೆಯಿಂದ ಕಳಚುವ ಮೊಗ್ಗಿನ ಬೇಗುದಿ 
ನನ್ನದೇ ನನ್ನದೇ ಎಂದು ಯಾಕೆ ಅನ್ನಿಸಬೇಕು? 


"ನಡುವೆ ಸುಳಿವಾತ್ಮ 
ಗಂಡೂ ಅಲ್ಲ, ಹೆಣ್ಣೂ ಅಲ್ಲ 
ಯಾವುದಕೂ ಪ್ರಮಾಣಿಸಿ ನೋಡಬೇಕು. 


ಮೊಲೆ, ಮುಡಿ, ಉಡಿ 


ಹೊತ್ತು ತಿರುಗಿದ ಮೇಲೆ ಅನಿಸಿದ್ದು... 
ಕಷ್ಟ ಕಳೆಯಬೇಕು. 


೩೮ / ದರುಶನ ಸವಿತಾ ನಾಗಭೂಷಣ 


ಸೂತ್ರ 


ಯಾರಿಗೆ ಏನೆಲ್ಲ ಕೊಟ್ಟೆ 
ಯಾರಿಂದ ಏನೆಲ್ಲ ಪಡೆದೆ? 


ಸೇಡನ್ನು ಕೇಡಿನಿಂದಲೂ 
ಸಂಚನ್ನು ವಂಚನೆಯಿಂದಲೂ 
ಗುಣಿಸಿದೆ 


ಆನಂದ-ಅನುಭೂತಿಯ ಮೂಲ? 
ತಡಕಾಡಿದೆ... 

ಲೆಕ್ಕ ಪಕ್ಕಾ ಹೌದೋ ಅಲ್ಲಮೋ 
ಅನುಮಾನ... 

ತಾಳೆ ನೋಡಿದರಾಯಿತು ನಾಳೆ 
ಎಂದು ಎವೆ ಮುಚ್ಚಿ ಇಳಿದೆ 
ಒಳಗೆ. 


ದರುಶನ ಸವಿತಾ ನಾಗಭೂಷಣ! ೩೯ 


ಹಂಬಲಿಸಿ ಪಡೆದ 
ಈ ಜೀವಮಾನದ ನಿದ್ರೆ 
ಎಲ್ಲಿಗೆ ಕರೆದೊಯ್ಯುವುದೋ 


ಇದರಾಳ, ಎತ್ತರ, ಉದ್ದಗಲ 
ವಿಸ್ತಾರ ಅಳೆದು ವಿವರಿಸುವ 
ಸೂತ್ರ ನನ್ನಲ್ಲಿ ಇದ್ದಿದ್ದರೆ... 


ಲೆಕ್ಕ ಚುಕ್ತಾ ಮಾಡುತಿದ್ದೆ. 


೪೦ | ದರುಶನ ಳಿ ಸವಿತಾ ನಾಗಭೂಷಣ 


ಏನಾಗುವೆ? 


ಇಷ್ಟ ದೇವತೆಯೆಂದು 
ಅಷ್ಟ ಸ್ರೋತ್ರವ ಹಾಡಿ 
ಧನ-ಕನಕ ಅರ್ಪಿಸಿ 
ಪೂಜಿಸಿದವರೆ... 


ಎಲ್ಲಿ ನಾರಿಯರು 
ಪೂಜಿಸಲ್ಪ್ಲಡುತಾರೋ 
ಅಲ್ಲಿ ದೇವತೆಗಳ ಹಾಜರಿ 
ಪ್ರಮಾಣಿಸಿದವರೇ... 


"ತಾಯಿಗಿಂತ ದೇವರಿಲ್ಲ... 
ಜನನಿ ತಾನೆ ಮೊದಲ ಗುರುವು 
ಕಂಠಪಾಠ ಒಪ್ರಿಸಿ 

ಉದ್ದಂಡ ನಮಸ್ಸರಿಸಿ 
ಧನ್ಯರಾದವರೇ... 


ಸಂಭಮಿಸಿದವರೇೇ... 


ದರುಶನ ೪ ಸವಿತಾ ನಾಗಭೂಷಣ / ೪೧ 


ಕಟ್ಟು-ಕಟ್ಟಳೆ ವಿಧಿಸಿ 
ನಿಷೇಧಗಳ ಹೊರೆ ಹರಿಸಿ 
ಕಣ್ಗಾವಲಿರಿಸಿ ಕಾಪಾಡಿದ 
ಧರ್ಮ ಸಂರಕ್ಷಕರೇ... 


ಕಲ್ಲು ಮಣ್ಣು, ನೀರು 
ಗಿಡ, ಮರ, ಹೂವು, ಹಣ್ಣು 
ಪಶು-ಪಕ್ಷಿ, ಕ್ರಿಮಿ-ಕೀಟಗಳಲ್ಲಿ 


ನನ ಕಂಡು ಕರಗಿದ 
ಪವಿತ್ರಾತ್ಮರೇ... 


ಕಟ್ಟ ಕಡೆಯ ಮನುಷ್ಯನನು 
ಮುಟ್ಟಬಾರದು 

ಹೆಣ್ಣು ಹುಟ್ಟಬಾರದು 

ಇದಲ್ಲವೆ ಅಲಿಖಿತ ಅನುಶಾಸನ? 
ರಕ್ತಗತವಾಗಿ ಹರಿದು 
ಉಳಿದಿರುವ ಮರಣಶಾಸನ! 


ಅಂತಃಸಾಕ್ಟಿಯೇ ಮೈಯಾಗಿ 
ಅಂತಃಕರಣವೇ ಕೈಯಾಗಿ 
ರುಜು ಮಾಡಬೇಕಿದೆ. 


ನಾನಳಿದು ಹೇಗೋ ಉಳಿದು 
ನಮವಾಗಿ ಕೆಳಗಿಳಿದು 
ಬೆಟ್ಟದಡಿ ಹುಲ್ಲಾಗಿ 
ಗಿಡದಡಿ ಕಲ್ಲಾಗಿ ಬಾಳುವೆ. 


ಹೇಳು ಐಅನಾಗುವೆ 
ಹೇಳುಎನೀ ಘಷಾಗುದೆ? 


೪೨ | ದರುಶನ ಸವಿತಾ ನಾಗಭೂಷಣ 


ಏನದು ಪ್ರೇಮ? 


ಏನದು ಪ್ರೇಮ... 
ಅಪೂರ್ವವಾದ ವಸುವೆ 
ಅಪರಿಮಿತವಾದ ಚೈತನ್ಯವೆ 
ಅಸದೃಶ ಅನುಭೂತಿಯೆ? 


ಏನದು ಪ್ರೇಮ... 
ಜಾಜ್ತಲ್ಕಮಾನ ಬೆಳಕೆ 

ಪರಮ ಪರಿಮಳದ ಹೂವೆ? 
ಪ್ರೇಮಕ್ಕೆ ಸಪುವರ್ಣವಂತೆ 
ಮಕರಂದಕಿಂತಲೂ ಸಿಹಿಯಂತೆ 
ನಿಜವೇನು? 


ಪ್ರೇಮ ಕಲ್ಲಿನಷ್ಟೇ ಗಟ್ಟಿಯಂತೆ 
ನೀರಿನಷ್ಟೇ ತಿಳಿಯಂತೆ 
ಬೆಳದಿಂಗಳಿನಷ್ಟೇ ತಂಪಂತೆ ನಿಜವೇನು? 


ದರುಶನ ಳಿ ಸವಿತಾ ನಾ 


ಭೂಷಣ / ೪೩ 


ನಾಳೆ ಇರುವುದು 
ಅಳಿಯದೆ ಉಳಿವುದು 
ಎನುವರು ನಿಜವೇನು? 


ಇರಬಹುದು... 
ಪ್ರೇಮ ಸೂರ್ಯನಂತಹ ಕುಲುಮೆ 
ಪುಷ್ಪ್ಠಗಳು ಅರಳುವವು ಅದುವೆ ಒಲುಮೆ 


ಅವ್ವ ನೀಡಿದ ಕೈ ತುತ್ತು 
ಅಪ್ರ ಬಾರಿಸಿದ ಛಡಿಯೇಟು 
ಕೆನ್ನೆಗೆ ನೀಡಿದ ಹೂಮುತ್ತು 
ಕುಲ-ಗೋತ್ರ-ಜಾತಿ-ಮತ 
ದಾಟುವ ಹಿಮ್ಮತ್ತು 


ಎಲ್ಲವೂ ಪ್ರೇಮವೇ... 


ಭಿಕ್ಕುವಿಗೆ ಬುದ್ಧನೇ ಪ್ರೇಮ 
ನಿಗೆ ಕದಳಿಯೇ ಕೆಮರ 
ದೇವರಿಗೆ ಬೆಳಗುವ ದೀಪ 
ಭವಸಾಗರದಲಿ ಮುಳುಗುವ ಶಾಪ 
ಎಲ್ಲವೇ ಪ್ರೇಮವೇ... 


atl 
6 
tl 


ಪ್ರೇಮ ಎಂಬ ಪುಳಕ 
ಅಣುರೇಣುವಿನಷು ಸೂಕ 

ಊಟ ಬಕ 
ಶಿವ ಶಿವೆಗಿತ್ತ ಭಸ್ಮ 


ಅ೪ | ದರುಶನ ಳಿ ಸವಿತಾ ನಾಗಭೂಷಣ 


ಪ್ರೇಮ ಪ್ರಕೃತಿ 

ಅದು ಹೂವಾಗುತದೆ 
ಅದು ಹಣ್ಣಾಗುತ್ತದೆ 
ಮತ್ತೆ ಬೀಜವಾಗುತುದೆ. 


ಪ್ರೇಮ ಏನಲ್ಲ? 
ಎನೂ ಅಲ್ಲ...ಎರಡಕ್ಕರ! 


ದರುಶನ ಸವಿತಾ ನಾಗಭೂಷಣ / ೪ಜಿ 


ಹೇಗೆ ದಂಡಿಸಿದ್ದಾರೆ ನೋಡಿ... 


ಮುಜ್ಜುಗುಜ್ಜಾಗಿದೆ ಪ್ರೀತಿ ಸಿಲುಕಿ ಈ ಚಕ್ರದಡಿ 
ಬೂದಿಯಾಗಿದೆ ಸುಟ್ಟು ಬೆಟ್ಟದ ಆ ತಪ್ಪಲಲಿ 
ಅಗೋ ಅಲ್ಲಿ ತೂಗುತಿದೆ ಮರದಲಿ 

ಇಗೋ ಇಲ್ಲಿ ತೇಲುತ್ತಿದೆ ಹುಚ್ಚು ಹೊಳೆಯಲಿ. 


ಕೊಚ್ಚಿ ಹಾಕಿಹರು ಅದನು ಕೂಡು ರಸ್ತೆಯಲಿ 
ವಿಷಕೆ ವಶವಾಗಿ ರೋಷಕ್ಕೆ ಈಡಾಗಿ 
ಎವೆ ಮುಚ್ಚಿ ಮಲಗಿದೆ ಪ್ರೀತಿ 


ಮಣ್ಣೊಲೊಳಗೆ ಹಣ್ಣಾಗಿ. 


ದಂಡನೆಗೆ ಅಂಜಿ ಅಳಿಯುವುದೆ ಪ್ರೀತಿ? 
ಅಡಗುವುದೆ?  ಉಡುಗುವುದೆ? 


ನಡುಗುವುದಿಲ್ಲ ಅದರ ನಾಡಿ; 
ಅದರ ಉಸಿರೇ ನಿರ್ಭೀತಿ. 


ಮರುಹುಟ್ಟು ಪಡೆಯುವುದು, 

ಅನುದಿನವೂ ಅರಳುವುದು ಗಿಡದಲ್ಲಿ ಹೂವಾಗಿ, 
ನದಿಯಲ್ಲಿ ಅಲೆಯಾಗಿ,ಗಿರಿಯಲ್ಲಿ ನವಿಲಾಗಿ 
ನಲಿಯುವುದು,, ಬಲಿಯುವುದು ಬಿದಿಗೆಯ ಚಂದನಂತೆ 
ಮಿನುಗುವುದು ನಕ್ಷತ್ರವಾಗಿ, ಹಂಬಲಿಸುವ 
ಹೃದಯದಲಿ ಹಾಡಾಗಿ ಹೊಮ್ಮುವುದು CR 
ಹಗೆಯೆಂದು ಬಗೆದವರೆಷ್ಟೋ ಮಂದಿ ಮುಟ್ಟಿ 
ಮನುಷ್ಯರಾದರು ಪ್ರೀತಿಯ ಆತ್ಮವನ್ನು... 
ಮನುಷ್ಯರಾದವರು ಮತ್ತೆ ಮತ್ತೆ ಬಿತ್ತಿ ಬೆಳೆದರು 

ಪ್ರೀತಿ ಬೆಳೆಯನ್ನು... 


೪೬ / ದರುಶನ ಳಿಸವಿತಾ ನಾಗಭೂಷಣ 


ಕರೆ 


ಚೆಲುವ ಬಣ್ಣಿಸಬಹುದು 
ಒಲವ ಬಣ್ಣಿಸಬಹುದೆ? 
ಹೇಗೆ ಬಣ್ಣಿಸಲದನು ನಲುಗದಂತೆ... 


ಬಣ್ಣನೆಗೆ ಮೀರಿದುದು 
ಹೀಗೆಂದು ತೋರುವುದು 
ಚಂದಿರನ-ನೈದಿಲಿಯ ಸ್ನೇಹದಂತೆ 


ನದಿಯ ಬಣ್ಣಿಸಬಹುದು 
ಒಳಗುದಿಯ ಬಣ್ಣಸಬಹುದೆ 
ಹೇಗೆ ಬಣ್ಣಿಸಲಿ ಕುದಿಯ ಕಲಕದಂತೆ... 


ಬಣ್ಣನೆಗೆ ಮೀರಿದುದು 
ಹೀಗೆಂದು ತೋರುವುದು 
ಕಡಲಿನಲಿ ತುಯ್ಯುತಿಹ ನಾವೆಯಂತೆ 


ಗಿರಿಯ ಬಣ್ಣಿಸಬಹುದು 
" ವಿರಹದುರಿಯ ಬಣ್ಣಿಸಬಹುದೆ 
ಹೇಗೆ ಬಣ್ಣಿಸಲಿ ಉರಿಯು ಆರದಂತೆ... 


ಬಣ್ಣನೆಗೆ ಮೀರಿದದು 
ಹೀಗೆಂದು ತೋರುವುದು 
ಕೃಷ್ಣನಾ ಕೊಳಲಿನ ಕರೆಯಂತೆ. 
ಈ 


ದರುಶನ ಳಿ ಸವಿತಾ ನಾಗಭೂಷಣ / ೪೭ 


ಗುಜರಾತ್‌ಗೆ ಕವಿ ಸಂದನ 


೧. ಕವಿಯ ಕಳವಳ 


ನಸುಕಿನಲ್ಲಿ 
ಹಲ್ಲು ಮೂಡದ ಹಸುಳೆಯನ್ನು 
ಅವರು ಹೊಸಕಿ ಹಾಕಿದರು 


ಹಾಡು ಹಗಲೇ ಹರೆಯದ 
ಹುಡುಗಿಯನ್ನು ಎಳೆದಾಡಿದರು 


ಮುಸ್ಸಂಜೆಯಲ್ಲಿ ಮನೆಗೆ 
ಮರಳುತ್ತಿದ್ದ ಮುದುಕನನ್ನು ಮುಗಿಸಿದರು 


ಬಲಿಯಾದವರು-ಬಲಿಗೈದವರು 

ಇಬ್ಬರೂ ನನ್ನ ಒಡಹುಟ್ಟುಗಳು 

ಅಯ್ಕೋ, ದ್ರೇಷವೊಂದೇ ಉಸಿರಾಡುತಿದೆ 
ರಾತ್ರಿ-ಹಗಲು... 


೨. ಕವಿಯ ಮಾತನ್ನು ಯಾರು ಕೇಳುತಾರೆ? 


ಅವರು ತ್ರಿಶೂಲಗಳನ್ನು ಹಿಡಿದಿದ್ದಾರೆ 
ಇವರು ತಲವಾರಗಳನ್ನು ಹಿಡಿದಿದ್ದಾರೆ 


೪ಲ / ದರುಶನ ಳಿ ಸವಿತಾ ನಾಗಭೂಷಣ 


ಇಬ್ಬರೂ ಹುರುಪಿನಲಿ ಪಾ ೊಂಡಿದ್ದಾರೆ! 


"ಅಲ್ಲಾ' ಎಂದರೆ ನೇರ ಸರ್ಗಕ್ಕೆ ಅಟ್ಟುತಾರೆ 


[9%] 


"ರಾಮ' ಎಂದರೆ ಇಲ್ಲೇ ನರಕದಲ್ಲಿ ಉಳಿಸುತಾರೆ! 


(9%) 


೩. ಕವಿಯಾದರೂ ಏನು ಮಾಡಿಯಾನು? 


ಪಭತಕ್ಷೆ ಧರ್ಮಗುರುವಿನ ಬೆಂಬಲವಿದೆ 
ಧರ್ಮಗುರುವಿನಲ್ಲಿ ಪ್ರಭುತ್ತಕ್ಕೆ ನಂಬುಗೆಯಿದೆ 
ಇಬ್ಬರನೂ ಖಂಡಿಸಿದ ಕವಿಗೆ 

ಕಠಿಣ ಶಿಕ್ಷೆ ಕಾದಿದೆ. 


ಲ, ಕವಿಯ ಕನಸು 


ದರ್ಗಾದಲ್ಲಿ ಅತರು ಘಮಘಮಿಸುತಿದೆ 
[ae = 
ದೇಗುಲದಲ್ಲಿ ಗಂಧ ಪರಿಮಳಿಸುತಿದೆ 


ಅವರು ಸರ್ವಶ'"ಕನಲ್ಲಿ 
ನಿವೇದಿಸಿಕೊಳುತಿದಾರೆ 

ತನೆ. ತಗ! 
ಇವರು ಸರ್ವಾಂತರ್ಯಾಮಿಯಲ್ಲಿ 


ಪಾರ್ಥಿಸುತಿದಾರೆ. 
~A ಮರಸ 


ದರುಶನ ಳಿ ಸವಿತಾ ನಾಗಭೂಷಣ /! ೪೯ 


೫. ಕವಿಯ ನಿರೀಕ್ಷೆ 


ಎಂತಹ ಬಿರುಗಾಳಿಯಾದರೂ 
ಶಾಂತವಾಗಲೇ ಬೇಕು. 


ಎಂತಹ ಜ್ಞಾಲಾಮುಖಿಯಾದರೂ 
ತಣ್ಣಗಾಗಲೇ ಬೇಕು. 


ಎಂತಹ ಪ್ರವಾಹವಾದರೂ 
ನೆರೆ ತಗ್ಗಲೇಬೇಕು. 


ಎಲ್ಲರಲೂ ಅಂತಃಕರಣ 
ಇದ್ದೇ ಇರುವುದು. 


ಕೇಡನು ಅದು ಕೊನೆಗೂ 
ಗೆದ್ದೇ ತೀರುವುದು. 
೬. ಕವಿಯ ಕಾಣ್ಯೆ 


ಅವರು ಕಾಲುಗಳು ಸೋಲುವ ತನಕ 


ಬೆಂಬತ್ತಿ ಹೋದರು. 


ಕೈಗಳು ಸೋಲುವ ತನಕ 
ಗುಂಡು ಹಾರಿಸಿದರು. 


ಕಣ್ಣುಗಳು ಸೋಲುವ ತನಕ 
ಕಿಡಿಗಳ ಕಾರಿದರು. 


೫೦ [1 ದರುಶನ ಳಿ ಸವಿತಾ ನಾಗಭೂಷಣ 


ನಾಲಗೆ ಸೋಲುವ ತನಕ 
ನಿಂದೆಯ ಸುರಿಮಳೆಗೈೆದರು. 


ಹೃದಯ ತುಂಬಿ ಬಂದ ದಿನ 
ಮಮ್ಮಲ ಮರುಗಿದರು 
ಗೆದ್ದರು... 


೭. ಕವಿ ಮೂಲ 
ನನ್ನ ತಾಯಿ ಪರಾಶಕ್ತಿ 
ನನ್ನ ತಂದೆ ಅಲ್ಲಾಹು 
ಏನು ಬೇಕಾದರೂ ತಿಳಿದುಕೊಳ್ಳಿ 
ನಾನು ಹಿಂದು 


ನಾನು ಮುಸ್ತಿಂ 
ಹೇಗೇ ಬೇಕಾದರೂ ಕರೆದುಕೊಳ್ಳಿ 


ದರುಶನ ಠಿ ಸವಿತಾ ನಾಗಭೂಷಣ / ೫೧ 


ನೀನು ದೇವಾ ಒಳೆಗಣವನು... 
ಬುಡವಿಲ್ಲದಿರೆ ಮರ 
ಫಲ ನೀಡುವುದೇನು? 


ತಳವಿಲ್ಲದಿರೆ ಶಿರ 
ಬಲ ಪಡೆವುದೇನು? 


ಕೆಸರ ಬಸಿರಲಿ ಕಮಲ 
ಉಸಿರಾಡಿದರೆ ಕುಂದೇನು? 


ಕಟ್ಟಕಡೆಯವ ದೀಪವಾಗಿ 
ದಾರಿ ತೋರಿದೊಡೆ ತಪ್ಪೇನು? 


ಅಡಿ ಮುಡಿಯೆಂಬ ಭೇದ 
ಲಿಂಗಕ್ಕೆ ಸಮ್ಮತವೇನು? 


ಕಿರಿ-ಹಿರಿದೆನ್ನದೆ ಎಲ್ಲ... 
ಎಲ್ಲರ ಬೆಸೆದು ಬೆಳಗಿದ ಬಸವಾ... 


ನೀನು ದೇವಾ ಒಳಗಣ್ಣವನು... 


೫.೨ | ದರುಶನ ಸವಿತಾ ನಾಗಭೂಷಣ 


ಹೊರ ಹೊಮ್ಮಿದೆ NER eT W 


ಅಡವಿಯಲ್ಲೊಂದು ಗಿಡವಾಗಿದ್ದೆ 
ಗಾಳಿಯ ಗರಿಮೆ ವರುಣನ ಬಲುಮೆ 
ನೋಡಿದೆ ನಾ... 

ಜಗ ನೋಡಿದೆ ನಾ... ಕುಸುಮವಾಗಿ. 


ಹಳ್ಳದಲ್ಲೊಂದು ಹನಿಯಾಗಿದ್ದೆ 
ಸೂರ್ಯನ ಕರುಣೆ ಹಿಂದಣ ಸ್ಮರಣೆ 
ಸೇರಿವೆ ವಾಟ 

ನಭ: ಸೇರಿಬಿ ನ್ಹಾ ಆನಿಯಾಗಿ 


ಕಾಯದಲ್ಲೂಂದು ಕಿಡಿಯಾಗಿದ್ದೆ 
ಗುರುವಿನ ಮಹಿಮೆ ಅರಿವಿನ ಹಿರಿಮ 


ದರುಶನ ಠಿ ಸವಿತಾ ನಾಗಭೂಷಣ / ೫೩ 


ತುಂಬಿದೆ, ತುಳುಕಿದೆ 
ತೊರೆದು ಭೀತಿ 
ಇನ್ನು ಕಾಯಲಾರೆ 
ನಿನಗಾಗಿ ಸಾಯಲಾರೆ 


ಒಂದು ಯುಗವೇ 

ನಮ್ಮಿಬ್ಬರ ನಡುವೆ ಇದು ಹೋಗಲಿ 
p9 ಕಾ) 

ಇ ನನಗೇನೂ ಇಲ್ಲ 

ನಿನ್ನನ್ನು ಕಾಣುವ ಬಯಕೆ 


ನಾಕು ರಸ್ತೆ ಕೂಡುವಲ್ಲಿ 
ನಿಂತು ಬೇಕಾದರೆ ಹಾಡುವೆ- 
ಹೌದು ನಾನು ಹುಬ್ಬೆ 

ನನಗೆ ಪ್ರೇಮದ' ಹುಚ್ಚು 
ಗೊಳಗೊಳಸಿ ನಗುವೆ 
ಬುಳುಬುಳು ಎಂದಳುವೆ 


ಏನೆಲ್ಲ ಮುಚ್ಚಿಟ್ಟಿರುವೆ 
ತೆರೆಯಲಾರೆ ಕದ 
ತೋರಲಾರೆ.... 
ಜಗತ್ತು ಕಂಡುಕೊಳ್ಳಲಿ 


೫೪ / ದರುಶನ ಠಿ ಸವಿತಾ ನಾಗಭೂಷಣ 


ತಾಯಿ ಮಗುವಿನ ಆಟ 


ಇಲ್ಲೇ ಇರು 
ಆಡಿಕೊಂಡಿರು 
ಎಲಿಯೂ ಹೋಗದಿರು 


ಸ) 


) 


ಹೂಂಗುಟ್ಟಿತು ಮಗು 
ಮುಖದ ತುಂಬ ನಗು 


ಹೊರಳುತ್ತಾ ಉರುಳುತ್ತಾ... 
ಅಂಬೆಗಾಲನು ಇರಿಸಿತು 
ಲಜೆ ಬಟೆಯ ತೊಟ್ಟು, 

ಜ (0 (0 
ತಿಪ್ರ ಹೆಜೆಗಳನಿಟಿತು 

Vo ಆಟ 

ಬಾಯಿಗೆ ಬೆರಳು ಕಣ್ಣಿಗೆ ಮರಳು 
ಹೋ... ಎಂದಿತು ಹಾ... ಎಂದಿತು 


ತಾಯಿ ಮಗುವಿನ ಆಟ- 
ಬೊಂಬೆ ಮಗುವಾಯಿತು 
ಮಗು ತಾಯಾಯಿತು 


ಬೊಂಬೆ, ಅಲ್ಲಲ್ಲ ಮಗು 
ರಚ್ಚೆ ಹಿಡಿಯಿತು, ಉಚ್ಚೆ ಮಾಡಿತು 


ಮಗು, ಅಲ್ಲಲ್ಲ ತಾಯಿ 
ಹಾಲೂಡಿದಳು, ಜೋಗುಳ ಹಾಡಿದಳು 


ದರುಶನ ೪ ಸವಿತಾ ನಾಗ 


೧೫ 


ಣ/೫%೫ 


ತಾಯಿಗೆ, ಅಲ್ಲಲ್ಲ ಮಗುವಿಗೆ 
ಸಹನೆ ಮೀರಿತು, ಸಾಕೆನಿಸಿತು 
ಹೋ... ಎಂದರಚಿತು 


ಅಗೋ ಬಂದಳು ಮಹದಾಯಿ 


ಸಾಕಿನ್ನು ಆಟ... 
ಎತಿಕೊಂಡಳು, ಎದೆಗೆ ಒತಿಕೊಂಡಳು 
ಮರೆಯಾದಳು. 


೫೬ / ದರುಶನ ೪ ಸವಿತಾ ನಾಗಭೂಷಣ 


ಹೇರು ಪೇಟೆ ಕುಸಿಯುತಿದೆ... 


ತಂಗಿ... 
ಷೇರುಪೇಟೆ ಕುನಸಿಯುತಿದೆ 
ಮಾರುಕಟ್ಟೆ ನಡುಗುತಿದೆ... 
ಕರಡಿಯೊಂದು ಕುಣಿಯುತಿದೆ 
ಗೂಳಿಯೊಂದು ತಿವಿಯುತಿದೆ 
ಗುಳ್ಳೆಯೊಂದು ಒಡೆಯುತಿದೆ 
ಕೊಳ್ಳೆಯೊಂದು ಕರಗುತಿದೆ... 

ಅಕ್ಕ.. 


ಷೇರುಪೇಟೆಯೇ? ಗೊತೀ 


ಇಲ್ಲಿ. ಕೇಳಿಲ್ಲ 


KA 


ಪುಟ, ಮೀನು ಭಾರಿ ಹಡಗನು 


ದರುಶನ ಳಿ ಸವಿತಾ ನಾಗಭೂಷಣ / ೫೭ 


ತಂಗಿ... 


ವೇಷವೊಂದು ಕಳಚುತಿದೆ 
ದಿಗಿಣವೆಲ್ಲ ಅಡಗುತಿದೆ 
"ಹಾ'ಹಾಕಾರ ವಿರುತಿದೆ 
"ಹೂಂ'ಕಾರ ಇಳಿಯುತಿದೆ... 


ಷೇರುಷಪೇಟೆಯೇ? ಗೊತಿಲ್ಲ ಕಣೆ! 
ಏನದರ ದೇಖಿ-ರೇಖು? 

ಹಾಂ! ಮೀನಿಗೆ ಮಸಾಲಿ ಅರೆಯಬೇಕು 
ಸದ_' ಉಪ್ಪು ಮೆಣಸು ಹುಳಿ 
ತುಟ್ಟಿಯಾಗದಿದ್ದರೆ ಸಾಕು 


ನೂಲೆಳೆಯುವ ಅಜ್ಜ ಹೇಳುತ್ತಿದ್ದ... 
ಒಂದು ಹೂವು ಅರಳಬೇಕು 
ಒಂದು ಹಕ್ಕಿ ಹಾಡಬೇಕು 

ಒಂದು ಚಿಲುಮೆ ಉಕ್ಕಬೇಕು 
ಒಂದು ಗುಕ್ಕು ಅನ್ನ 

ಒಂದು ಗುಟುಕು ನೀರು 

ಬಾಳಲು ಹೆಚ್ಚಿಗೇನು ಬೇಕು? 


ತಂಗಿ... 
ಷೇರುಪೇಟೆ ಕುಸಿಯುತಿದೆ 
ಮಾರುಕಟ್ಟೆ ನಡುಗುತಿದೆ... 


ಜಲ / ದರುಶನ ಳಿ ಸವಿತಾ ನಾಗಭೂಷಣ 


(6 
gd 


ಷೇರುಪೇಟೆ ಹಾಗೆಂದರೆ ಏನೇ? 
ಅದು ನಮ್ಮ ಹೂವಿನ ಮಾರುಕಟ್ಟೆಗೆ ಸಮವೇನೇ? 


ಇಗೋ... 

ಇಲ್ಲಿ ನನ್ನೂರಲ್ಲಿ ನೆರೆದಿದೆ ಸಂತೆ 

ರಾಟೆ ಸುತ್ತಬೇಕು ಪೀಪಿ ಊದಬೇಕು 
ಗಲ*್‌ನರ”'ಚುರುಮುರಿ:.. 

ಬಿಸಿ ಬಿಸಿ ಬಜ್ಜಿ-ಮೆಣಸಿನ ಕಾಯಿ ಮೆಲ್ಲಬೇಕು 
ಇದಲ್ಲವೆ ನನ್ನ ವಿಶ್ವ? ಇದೇ ನನ್ನ ವಿಶ್ವ! 


ಷೇರು ಪೇಟೆ ಕುಸಿದರೇನಂತೆ? 
ಮಾರುಕಟ್ಟೆ ಮುಳುಗಿದರೇನಂತೆ? 


ಕುಡಿಕೆಯಲ್ಲಿ ಕಾಸು ಕೂಡಿಟ್ಟಿರುವ 


ದರುಶನ ಅ ಸವಿತಾ ನಾಗಭೂಷಣ / ರ೯ 


ಹೇಳೊಲ.... 


ಲಲ 


ಏನಂದ? ಏನಂದ? 


೬೦ / ದರುಶನ ಳಿಸವಿತಾ ನಾಗಭೂಷಣ 


ಇನ್ನು... ರಾಧೆ ಇಲ್ಲ... 


ವಿವಶಳಾದೆನಲ್ಲ ಬೇರೆ ಏನು ಇಲ್ಲ! 


ಕೊಳಲ ನುಡಿಸಿ ನೀನು 
ನನ್ನ ಕರೆದೆಯಲ್ಲ 
ನವಿಲಿನಂತೆ ಒಲವು 
ಗರಿಯ ಬಿಚ್ಚೆತಲ್ಲ 
ಮುಗಿಲಿನಂತೆ ನಿಂದೆ 
ಮಿಂಚು ನೀನು ತಂದೆ 
ವಿವಶಳಾದೆನಲ್ಲ ಬೇರೆ ಏನು ಇಲ್ಲ! 


[ee 


ಪ್ರೀತಿಯಿಂದ ಕರೆದೆ 
ಭೀತಿ ತೊರೆದು ಬೆರೆತೆ 
ವಿವಶಳಾದೆನಲ್ಲ ಬೇರೆ ಏನು ಇಲ್ಲ! 


ಕಾದು ಕೂತೆಯಲ್ಲ 


ದರುಶನ ಳಿ ಸವಿತಾ ನಾಗಭೂಷಣ /೬೧ 


ತುಂಗೆಯಲ್ಲಿ ನಾನು 

ಹೇಳಿಕೊಂಡಿ ಎಲ್ಲ 

ತುಳಸಿಮಾಲೆಯೊಂದು ತೇಲಿ ಬಂತು ನೋಡು 
ಎದಯು ತುಂಬಿ ಬಂದು ಉಕ್ಕಿತೊಂದು ಹಾಡು 
ವಿವಶಳಾದೆನಲ್ಲ ಬೇರೆ ಏನು ಇಲ್ಲ! 


ನೀನು ಯಾರು ಎಂದು 
ನಾನು ಕೇಳಲಿಲ್ಲ 

ನಾನು ಯಾರು ಎಂದು 
ನೀನೂ ಹೇಳಲಿಲ್ಲ 

ನೀನು ಯಾರು ಎಂದು 
ತಿಳಿದೂ ತಿಳಿಯಲಿಲ್ಲ 
ನಾನು ಯಾರು ಎಂದು 
ಹೊಳೆದೂ ಹೊಳೆಯಲಿಲ್ಲ 
ಕೃಷ್ಣ ನೀನೆ ಎಲ್ಲ 

ಇನ್ನು ರಾಧೆ ಇಲ್ಲ! 


೬.೨ / ದರುಶನ ಠಿಸವಿತಾ ನಾಗಭೂಷಣ 


ಚತುಷ್ಠಥ ರಸೆಗಳು 


ಮಿರಿ""ಮಿರಿ ಮಿಂಚುತಿದೆ 
ನಾಕು ಹೆಡೆಯ ನಾಗರದಂತಿದೆ 
ಕೆಂಪು ಹಸಿರು ಹಛದಿ 

ಹೆಡೆ ಮಣಿಗಳು ಮಿುನುಗುತಿವೆ 
ಬಾಗಿದೆ. ಬಳುಕಿದೆ 

ವಿಷದ ಹೊಳೆ ಹರಿದಂತಿದೆ 


ಎಲ್ಲವ ನುಂಗಲು ಕಾದಂತಿದೆ 


ಗರಿ ಗರಿ ನೋಟಿನದೇ ಮಾಟ 
ಭಾರೀ ಮಹಷೀನುಗಳದೇ ಆಟ 


ಮಿತಿಯಿಲ್ಲದೆ ಮತಿಯಿಲ್ಲದೆ 
ವಾಹನಗಳು ದಿಕ್ಕೆಟ್ಟು ಒಡುತಿವೆ 
ಗಾಲಿಗಳ ಮೇಲೆ ಸರಕಿನ 


ಸಾಮ್ರಾಜ್ಯವೇ ಉರುಳುತಿದೆ 


ಬರಿಗಾಲುಗಳು ಇದನು ಮೆಟ್ರುವಂತಿಲ್ಲ 
ಸುಂಕ ನೀಡದೆ ದಾಟುವಂತಿಲ್ಲ 


ಇಲ್ಲೊಂದು ಕಾಲುದಾರಿಯಿತ್ತು 
ಅದು ಕರದೊಯ್ಯುತ್ತಿತ್ತು ನನ್ನೂರಿಗೆ 


O 


ದರುಶನ ಳಿ ಸವಿತಾ ನಾಗಭೂಷಣ 1/೬೩ 


ಮಗಳು 


ನಾ... ಗುರುತಿಸಬಲ್ಲ 
ಅವಳು, ಅವಳೇ ನನ್ನ ಮಗಳು 


ಮುದ್ದಾದ ಜಿಂಕೆ, ನವಿಲು 
ಸುರಗಿ, ರಂಜ, ಜಾಜಿ 
ದೇವ ಕಣಗಿಲೆ ಹೂವಿನಂತವಳು 


ಹಂಚಿಕೊಂಡೆವು ಪ್ರೀತಿಯ ಅಗುಳು 
ನೋವಿನಲ್ಲೊಂದು ಪಾಲು 
ನೀಡಿ ಚೇಡಿ ಪಡೆದವಳು 


ಬುಟ್ಟಿಯ ತುಂಬ 
ನಕ್ಷತ್ರಗಳನ್ನು ತುಂಬಿಕೊಟ್ಟೆ 
ಜತೆಗಿರಲಿ ಎಂದು 
ಸೂರ್ಯ ಚಂದರನೂ ಇಟ್ಟೆ 


ನಾ ಹಾರಿಬಿಟ ಪಾಣ ಪಕಿಯನು 
ಟು ಈ ಪೆ 


ತನ್ನೆದೆ ಗೂಡಿನಲಿ ಬಚ್ಚೆಟ್ಟು 
ಜತನದಿಂದ ಸಾಕುವಳು 
ಜೀವ ತುಂಬುವಳು ಇನ್ನವಳು 


ನಾನೇ ಅವಳ ಮಗಳು! 


೬೪ / ದರುಶನ ಳಿಸವಿತಾ ನಾಗಭೂಷಣ 


ಘಮ ಘಮ ಹಣ್ಣು 


ನನ್ನ ಅಜ್ಜನ ಕುಲ ಯಾವುದೋ 
ಅವನ ಅಜನ ನೆಲೆ ಯಾವುದೋ 
ನನ್ನ ಅಪ್ರನ ಸೆಲೆ ಯಾವದೋ 
ನಾನೇನು ಬಲ್ಲಿ? 

ನಾನು ಕಸಿ ಮಾವಿನ ಮರ 

ಕಡಲಂಥ ಹೆಣ್ಣು 

ತೆರೆಯಣ್ಣ...... ಕಣ್ಣು! 


ದರುಶನ ಳಿ ಸವಿತಾ ನಾಗಭೂಷಣ / ೬% 


ರಾಮ-ಕೃಷ್ಣ-ಶಿವ 


ಕಚ್ಚಿ ರುಚಿ ನೋಡಿದ 
ಹಣ್ಣಿಗೆ ತುಟಿ ಹಚ್ಚಿದನಲ್ಲ 
ಆ ರಾಮ 

ನನಗೆ ಪ್ರಿಯನಾಗಲಿ 


ಒಂದಗಳು ಅನ್ನವನೆ 


ನನಗೆ ಪ್ರಿಯನಾಗಲಿ 


ಸತ್ತು ಒರಗಿದ ಸತಿಯ 
ಹೊತ್ತು ತಿರುಗಿದನಲ್ಲ 
ಅತ್ತು ಸೊರಗಿದನಲ್ಲ 

ಆ ಶಿವನು 

ನನಗೆ ಪ್ರಿಯನಾಗಲಿ 


೬೬ / ದರುಶನ ಸವಿತಾ ನಾಗಭೂಷಣ 


ಭಯೋತ್ಪಾದಕ 


ತಂದೆಗೆ ತಕ್ಕ ಮಗನಾಗಿದ್ದ 
ಪ್ರಿಯಳಿಗೆ ಒಳ್ಳೆಯ ಗೆಳೆಯನಾಗಿದ್ದ 
6°) 
ತಂಗಿಗೆ ಪ್ರೀತಿಯ ಅಣ್ಣನಾಗಿದ.... 
30) ಐ 


ಹೂವುಗಳನು ಬೆಳೆಯುತ್ತಿದ್ದ 
ಹಣ್ಣುಗಳ ಮಾರುತ್ತಿದ್ದ 
ಇರುವೆಯಂತೆ ದುಡಿಯುತ್ತಿದ್ದ... 


ದೇವರಿಗೆ ಹೋಗುತ್ತಿದ್ದ 
ದೀನನಾಗಿ ಬೇಡುತ್ತಿದ್ದ 
ದಿವ್ಯವಾಗಿ ಹಾಡುತ್ತಿದ್ದ... 


ಹೇಗಿದ್ದ 7? ಹೇಗಾದ? 
ಸಾಕಾದ? ಯಾಕಾದ? 


ಬೆನ್ನಿಗೆ ಬಾಂಬು ಕಟ್ಟಿಕೊಂಡ 


ಕೊರಳಲಿ ವಿಷ ಇಟ್ಟುಕೊಂಡ 
ನಿರ್ದಯಿ, ಹಂತಕ, ಭಯೋತ್ಪಾದಕ.... 


ದರುಶನ ಠಿ ಸವಿತಾ ನಾಗಭೂಷಣ / ೬೭ 


ಘಫಲವನ್ನಂತು 


ಎಲ್ಲರೂ.... 
) 


೬೮ / ದರುಶನ ಈಿಸವಿತಾ ನಾಗಭ 


ಬೋೊಷಣಂ 


ರಾಜಕಾರಣ 


ಏನೆ? ಏನೆ? ಏನದು? 


ಬಾತಿದೆ? ಕೂಳತಿದಿ? 


ಮೇಗಡೆ ಹಾರುತಿದೆ ಡೇಗೆ 
ನರಿಯೊಂದು ಊಳಿಡುತ್ತಿದೆ 


ಹೇಳಲಾರೆ ತಾಳಲಾರೆ... 
ಹೂಂ 


ದರುಶನ ೪ ಸವಿತಾ ನಾಗಭೂಷಣ / ೬೯ 


ತೀರಿಲ್ಲ... 


ತೀರಿಲ್ಲ... ಆಸೆ..... ತೀರಿಲ್ಲ. 


೭೦ | ದರುಶನ ಳಿ ಸವಿತಾ ನಾಗಭೂಷಣ 


4 


ಬ) 
tL 


Ny 


x 


¥ 
ನಜ 


MN 
x8 


49. 
50 


ಕಾದಂ 


ನಮ್ಮ ಪ್ರಕಟಣೆಗಳು 
ತ 


ಥಾ ಸಂಕಲನ 


ಕರ್ಪುರದ ಕಾಯದಲ್ಲಿ 

ನೀರಮಾನ್ವಿ ಕಥೆಗಳು 

ನಾರೀ ಹಳ್ಳದ ದಂಡೆಯಲ್ಲಿ 

ಮಣ್ಣಿನ ಬಳೆ ಮತ್ತು ಇತರ ಕತೆಗಳು 
ಹಂಗಿನರಮನೆಯ ಹೊರಗೆ 

ಅನಾಥ ಪಕ್ಷಿಯ ಕಲರವ 
ಕಾಳಬೆಳುದಿಂಗಳ ಸಿರಿ 

ಹಣದಿ 

ಪಟ್ಟಾ 
ಉಡಿಯಲ್ಲಿಯ ಉರಿ 
ಮಣ್ಣಿನ ಕುಡಿಕೆ 

ಹಂಸೆ ಹಾರಿತ್ತು 
ಬಾಳೆಗಿಡ ಗೊನೆಹಾಕಿತು 
ವಾಸ್ತವದ ಕನವರಿಕೆ 
ತೆಪುಂಡ 

ಹುಡುಕಾಟ 

ಪ್ರಕ್ತುಬ ಅಲೆಗಳು 
ಲದೇಣಯಾ 
ಮೀಯುವ ಆಟ 

ಕಾಡಿನ ಬೇರು 
ವಸುಂಧರೆಯ ಗ್ಯಾವ 
ಸದ್ಯಕಿದು ಹುಚ್ಚರ ಸಂತಿ 
ಮೋಹನ ದಾಸ 
ಬೇರುಗಳು 


ಹಟವಾದಿ ಮತ್ತು ಹುಡುಗಿ 


ಗಾಂಧಿಯೊಂದಿಗೆ 
ಆ ಅಜ - ವ ಮೊಮ್ಮಗ 
ತಮಾಷಾ 


ಜಾಲಿ ಹೂಗಳ ನಡುವೆ 
ಮರಾಠಿ ದಲಿತ ಕಾವ್ಯ 


ಕೆಡಹಬಲ್ಲರು ಅವರು ಕಟ್ಟಬಲ್ಲೆವು ನಾವು 


ಗಾಂಧೀಗಿಡ 

ಕಣ್ಣಮುಂದಿನ ಬೆಳಕು 

ಸಿಸಿಫಸ್‌ರ ಸುತ್ತು 

ಕದವಿಲ್ಲದ ಊರಲ್ಲಿ 

ಅವ್ವ 

ಕಣ್ಮುಚ್ಚಿ ಕಂಡವರು 

ಸುನೀತ ಸಂಪದ 

ಮಳೆಯೇ ಮಂಟಪ 

ಬಾಂಬ್‌ ವಿರೋಧಿ ಪಾಕಿಸ್ತಾನಿ ಕವಿತೆಗಳು 
ಈ ಮಣ್ಣು ಅಪ್ಪಿಕೊಳ್ಳುವ ಮುನ್ನ... 
ಮಗುಮಲಗಿದೆ ಎದೆಯಮೇಲೆ 
ಚಿತ್ತಾರ 

ಬಾಗಿಲಾಚೆಯ ಮೌನ 

ಕಂಪನಿ ಸವಾಲ್‌ 

ನೂರು ಗೋರಿಯ ದೀಪ 

ಉರಿವ ಒಲೆಗಳ ಮುಂದೆ 
ಗಾಂಧೀ ಟು ಗೋದ್ರಾ 

ದರುಶನ 

ಲೋಹದ ಕಣ್ಣು 


ಬರಿ 

ಮಾಂಡೋವಿ 

ಶಾಮಣ್ಣ 

ಗಾಂಧಿ ಬಂದ 

ಬದುಕು 

ಹುತ್ತ 

ಲೋಟಸ್‌ ಪಾಂಡ್‌ 

ಚಾಕ್ರಿ ನಿಂಬಜ್ಯ 

ರಂಗನೋ ಮಲೆ ಮಂಗನೋ! 
ಕೆರೂರುನಾಮಾ 


ಡಾ. ರಾಜಶೇಖರ ನೀರಮಾಸ್ವಿ 
ಡಾ. ರಾಜಶೇಖರ ನೀರಮಾನ್ವಿ 
ಚಂದ್ರಕಾಂತ ವಡ್ಡು 
ಶಾಂತಾರಾಮ ಸೋಮಯಾಜಿ 
ಡಾ. ರಾಜಶೇಖರ ನೀರಮಾನ್ಧಿ 
ವೀರಭದ್ರ 

ರಾಜಶೇಖರ ಹತಗುಂದಿ 
ಶಿವಕುಮಾರ ನಾಗವಾರ 
ಚಿತ್ರಶೇಖರ ಕಂಠಿ 
ಕಲಿಗಣನಾಥ ಗುಡದೂರು 
ಡಾ. ಮಲ್ಲಿಕಾರ್ಜುನ ವಣೇನೂರು 
ಬಿದರಹಳ್ಳಿ ನರಸಿಂಹಮೂರ್ತಿ 
ಬಿ. ಎಂ. ಬಶೀರ್‌ 

ಡಿ. ಬಿ. ರಜಿಯಾ 

ಡಾ. ಬಸವರಾಜ ಸಾದರ 
ಅಬ್ಬಾಸ್‌ ಮೇಲಿನಮನಿ 

ಡಾ. ಪ್ರಹ್ಲಾದ ಅಗಸನಕಟ್ಟೆ 

ಕೃಷ್ಣ ನಾಯಕ್‌ 

ಡಾ. ಎಚ್‌. ನಾಗವೇಣಿ 

ಡಾ. ಶಾಂತರಸ ಹೆಂಬೇರಾಳು 
ಡಾ. ಎಚ್‌. ನಾಗವೇಣಿ 
ಹಸನ್‌ ನಯೀಂ ಸುರಕೋಡ 
ಆರ್‌. ಪಿ. ಹೆಗಡೆ 

ವೆಂಕಟೇಶ ಮಾಚಕನೂರ 


ಡಾ. ಬೂದಗುಪ್ಪ ಪ್ರಹ್ಲಾದರೆಡ್ಡಿ 
ಪ್ರಮೋದ್‌ ತುರ್ವಿಹಾಳ್‌ 
ಮುದೇನೂರ ಸಂಗಣ್ಣ 
ವಿಕ್ರಮ ವಿಸಾಜಿ 

ಬಿ. ಪೀರ್‌ ಬಾಷ 

ಡಾ. ಸರಜೂ ಕಾಟ್ಕರ್‌ 

ಪ್ರೊ. ಅಲ್ಲಮಪ್ರಭು ಬೆಟ್ಟದೂರು 
ಸತೀಶ್‌ ಕುಲಕರ್ಣಿ 
ದಸ್ತಗೀರ್‌ಸಾಬ್‌ ದಿನ್ನಿ 

ಡಾ. ಬಸರಾಜ ಸಾದರ 

ಜಿ. ಕೆ. ರವೀಂದ್ರಕುಮಾರ್‌ 

ಡಾ. ಸರಜೂ ಕಾಟ್ಕರ್‌ 

ಶಂಕರ ಪಾಟೀಲ 

ಚೆನ್ನವೀರ ಕಣವಿ 

ಎಚ್‌, ಎಸ್‌. ಶಿವಪ್ರಕಾಶ್‌ 

ಡಾ. ಸರಜೂ ಕಾಟ್ಕರ್‌ 

ಗವಿಸಿದ್ದ ಎನ್‌. ಬಳ್ಳಾರಿ 

ಎಂ. ಡಿ. ಒಕ್ಕುಂದ 

ಡಾ. ಸಬಿಹಾ ಭೂಮಿಗೌಡ 

ರೂಪ ಹಾಸನ 

ಸತೀಶ ಕುಲಕರ್ಣಿ 

ಡಾ. ವಿನಯಾ 

ಆರ್‌. ನಿರ್ಮಲ 

ಡಾ. ಸರಜೂ ಕಾಟ್ಕರ್‌ 

ಸವಿತಾ ನಾಗಭೂಷಣ 

ಡಾ. ಎಚ್‌. ಎಲ್‌. ಪುಷ್ಪ 


ರವಿ ಬೆಳಗೆರೆ 

ಕುಂ. ವೀರಭದ್ರಪ್ಪ 

ಎಚ್‌. ನಾಗವೇಣಿ 

ಗೀತಾ ನಾಗಭೂಷಣ 
ಬಾಳಾಸಾಹೇಬ ಲೋಕಾಪುರ 
ತಾರಾಭಟ್‌ 

ಬ್ರಹ್ಮದೇವ್‌ ಹದಳಗಿ 
ಮುಹಮ್ಮದ್‌ ಕುಳಾಯಿ 
ಚಂದ್ರಕಾಂತ ಕುಸನೂರ 


60. 
61 


ಪ್ರವಾಸ 


67: 


ಆತಂತ್ರ 
ಜನ್ನತ್‌ ಮೊಹಲ್ಲಾ 
ಕಥನ 


ನನ್ನೊಳಗಿನ ಹಾಡು ಕ್ಕೂಬಾ 
ಪಂಚಮುಖಿ ಪಂಜಾಬ್‌ 
ನಾ ಕಂಡ ಬ್ರಬುಲ್‌ 
ಥೇಮ್ಸ್‌ದಿಂದ ಟೈಬರ್‌ವರೆಗೆ 
ಆಗ್ಲೇಯದಂಗಳದಲ್ಲಿ 

ಕುಲು ಕಣಿವೆಯಲ್ಲಿ 


ವೈಚಾರಿಕ ಮತ್ತು ಇತರೆ 


121. 


ಲೋಹಿಯಾ 

ಸರಳಸಿದರಾಮ ಚರಿತೆ 

ಶ್ರೀ ಮಧುರಚೆನ್ನರ ಸ್ಮೃತಿಗಳು 
ಕಾಡು ಮತ್ತು ತೋ 

ಅಮೃತ ಮತ್ತು ವಿಷ 

ಶತಮಾನ 

ಅಣುವೆಂಬ ಸದ್ದಿಲ್ಲದ ಸಾವ ಕುರಿತು 
ನಿರ್‌ಬೀಜೀ ಕರಣಿದ ವಿರಾಟ್‌ ಸ್ಪರೂಪ 
ಬುದ್ದಚರಿತೆ 

ಸೌಂದರನಂದ 

ನೀರದೀವಿಗೆ 

ನಮ್ಮ ಬಡತನ ಸಂವಿಧಾನಕ್ಕೊಂದು ಕಳಂಕ 
ಅಲ್ಲಮನ ವಚನಚಂದ್ರಿಕೆ 

ಸೂಳೆ ಸಂಕವ್ಪೆ (ನಾಟಕ) 
ಚಾತುರ್ವರ್ಣ ಧರ್ಮದರ್ಶನ 


ಹಣತೆ: ಜಿ.ಎಸ್‌.ಎಸ್‌. ಅಭಿನಂದನ ಸ 
ಎಸ್‌. ನಿಜಲಿಂಗಪ್ಪ : ಒಂದು ಅಧ್ಯಯ 
ಬಸವಪುಜ್ಞೆ 

ಹುತಾತ್ಮ 'ಔಗತ್‌ಸಿಂಗ್‌ 

ಗುಣಗೌರವ 

ಜೀವನಸಂಧ್ಯಾ 

ಬಳ್ಳಾರಿ ಜಿಲ್ಲೆಯ ಸಾಂಸ್ಕೃತಿಕ ಇತಿಹಾಸ 
ನೊರಿದವರ 'ನೋವು 

ಸಾಕಿ 

ಸಲ್ಲಲಿತ ಸನ್ಮಾರ್ಗ 

ಪ್ರೇಮಲೋಕದ ಮಾಯಾವಿ 

ಶರಣ ಬಂಡಾಯ 

ಜಯಪ್ರಕಾಶ್‌ ನಾರಾಯಣ 

ಬೆಳಗಿನ ಬೆರಗು 

ರಸೀದಿ ತಿಕೀಟು 

ನಡುಹಗಲಿನಲ್ಲಿ ಕಂದೀಲುಗಳು 
ಕುವೆಂಪು-ಒಂದು ಪುನರನ್ವೇಷಣೆ 
ಬಸವಣ್ಣನವರ ದೇವರು 

ಹಿಂದೂ ಮಂದಿರಗಳು ಹಾಗೂ 
ಬಿರ ಬನ ಆದೇಶಗಳು 


pe ಮ P ನಮ್ಮನುಡಿ 


ಖರೇ ಖರೇ ಸಂಗ್ಯಾ-ಬಾಳ್ಗಾ 
ಶಿವಾಜಿ ಮೂಲ ಕನ್ನಡ ನೆಲ 


ಅಯೋಭ್ಯೆ- ವಿನಾಶಕಾರಿ ವೋಟ್‌ ಬ್ಯಾಂಕ್‌ ರಾಜಕೀಯ 


ಮನೀಯೂದುಿದ್ದಾರನೀ 

ಲಿಂಗವ ಪೂಜಿಸಿ ಫಲವೇನಯ್ಯಾ? 
ಅರಿವಿನ ವಡೆ 
ಬದುಕಿಗಾಗಿ ಶಿಕ್ಷಣ 
ಕರ್ನಾಟಕ ಏಕೀಕರಣ 
ಮರಳಿ ಬರಲಿದೆ ಸಮಾಜವಾದ 
ಬಸವ ಧರ್ಮದ ವಿಶ್ವ ಸಂದೇಶ 
ರೈತ ಬಾರತ : ಅವಸಾನದ ಅಂಚಿನಲ್ಲಿ 
ಆ ಗಣರಾಜ್ಯ - ಈ ಕರ್ನಾಟಕ Kk 
ಪಡುವಣದ ಕಡಲು 
ಇಸ್ತಾಂ : ಹುಟ್ಟು ಮತ್ತು ವಿಕಾಸ 
ವಸಿಷ್ಠರು ಮತು ವಾ ವಾಲ್ಮೇಕಿಯರು 


ಕೋಮು ಗಲಫೆಗಳು ಹಾಗೂ ಭಾರತದ ಹೊಲೀಸರು 


* ಪ್ರತಿಗಳು ಮುಗಿದಿವೆ 


ಗುರುರಾಜ pea 
ಅಬ್ದಾಸ್‌ ಮೇಲಿನಮನಿ 


ಜಿ. ಎನ್‌. ಮೋಹನ್‌ 
ಜಿ.ಪಿ. ಬಸವರಾಜು 
ಡಾ. ಸಿ. ನಾಗಭೂಷಣ 
ವೆಂಕಟೇಶ ಮಾಚಕನೂರ 
ವೆಂಕಟೇಶ ಮಾಚಕನೂರ 


ಜಿ.ಪಿ. ಬಸವರಾಜು 


ಹಸನ್‌ನಯೀಂ ಸುರಕೋಡ 
ಡಾ. ಎಲ್‌. ಬಸವರಾಜು 
ಡಾ. ಸಿಂಪಿ ಲಿಂ 

ವಿ. ಚಂದ್ರಶೇಖರ ನಂಗಲಿ 
ರಂಜಾನ್‌ ದರ್ಗಾ 

ಮೊಗಳ್ಳಿ ಗಣೇಶ 

ಎನ್‌. ಜಗದೀಶ ಕೊಪ್ಪ 
ವಿ. ಚಂದ್ರಶೇಖರ ನಂಗಲಿ 
ಡಾ. ಎಲ್‌. ಬಸವರಾಜು 
ಡಾ. ಎಲ್‌, ಬಸವರಾಜು 


ಡಾ.ಕೆ. ವೈ. ನಾರಾಯಣಸ್ವಾಮಿ 


ಜಸ್ಟೀರ್‌ ಸಿಂಗ್‌ 

ಡಾ. ಎಲ್‌. ಬಸವರಾಜು 
ಮುದೇನೂರ ಸಂ 
ಕುಮಾರ ಕಕ್ಕಯ್ಯಪೋ ಛ 


ಪ್ರೊ. ವಿ. ಚಂದ್ರಶೇಖರ ನಂಗಲಿ 


ಡಾ. ಸಬಿಹಾ ಭೂಮಿಗೌಡ 


ಕೋ. ಚೆನ್ನಬಸಪ್ಪ 
ರಂಜಾನ್‌ ದರ್ಗಾ 

ಜಿ. ಪಿ. ಬಸವರಾಜು 

ಜಿ. ಎಚ್‌. ನಾಯಕ 

ಡಾ. ಕೃಷ್ಣಮೂರ್ತಿ ಕಿತ್ತೂ ೧ರ 
ಡಾ.ಜೆ. ಎಂ. ನಾಗಯ್ಯ” 
ಮೂಡ್ಡಾಕೂಡು ಚಿನ್ನಸ್ವಾಮಿ 
ಡಾ. ಸರಜೂ ಕಾಟ್ಟರ್‌ 
ಚಿನ್ನಬಸವಪ್ಪ ಬೆಟ್ಟ ಇರು 
ಹಸನ್‌ ನಯೀಂ ಸುರಕೋಡ 
ಡಾ. ಸರಜೂ ಕಾಟ್ಕರ್‌ 

ಡಿ. ಎಸ್‌. ನಾಗಭೂಷಣ 
ಜಿ. ಎನ್‌. ಮಲ್ಲಿಕಾರ್ಜುನ 
ಹಸನ್‌ನಯೀಂ ಸುರಕೋಡ 
ಡಾ. ರಾಜೇಂದ್ರ ಚೆನ್ನಿ 
ಡಿ.ಎಸ್‌. ನಾಗಭೂಷಣ 
ರಂಜಾನ್‌ ದರ್ಗಾ 


ಹಸನ್‌ ನಯೀಂ ಸುರಕೋಡ 
ಡಾ. ಕೆ. ವಿ. ನಾರಾಯಣ 
ಡಿ. ಎಸ್‌. ನಾಗಭೂಷಣ 
ಡಾ. ಎಂ.ಎಂ. ಕಲಬುರ್ಗಿ 
ಡಾ. ಸರಜ ಬೂಕರ್‌ 
ಹಸನ್‌ ಮಿಯೀಂ ಸ ಸುರಕೋಡ 
ಎಸ್‌.ಜಿ. ಮೈಸೂರು ಮಠ 
ರಂಜಾನ್‌ ದರ್ಗಾ 

ಡಾ. ಕವಿತಾ ರೈ 

ಅರವಿಂದ ಚೊಕ್ಕಾಡಿ 

ಕೋ. ಚೆನ್ನಬಸಪ್ಪ 

ಡಿ. ಎಸ್‌. ನಾಗಭೂಷಣ 
ರಂಜಾನ್‌ ದರ್ಗಾ 

ಡಿ.ಎಸ್‌. ನಾಗಭೂಷಣ 
ಡಿ.ಎಸ್‌. ನಾಗಭೂಷಣ 
ಸುನಂದಾ ಪ್ರಕಾಶ ಕಡಮೆ 


ಹನಸ್‌ ನಯೀಂ ಸುರಕೋಡ 


ಡಿ.ಎಸ್‌. ನಾಗಭೂಷಣ 
ಹಸನ್‌ ನಯೀಂ ಸುರಕೋಡ 


A Me Ke EN TS 


pee TE TT ies eds 
| ke § PE y I Ue i $ 
§ AK “hy ¥. 


ps wl lpi 


si g a1 wl 


wilh 


ರಾಮ-ಕೃಷ್ಣ-ಶಿವ 


ಕಚೆ ರುಚಿ ನೋಡಿದ 


ಚ 


ಹಣ್ಣಿಗೆ ತುಟಿ ಹಚ್ಚಿದನಲ್ಲ 
ಆ ರಾಮ 

ನನಗೆ ಪಿಯನಾಗಲಿ 
ಒಂದಗಳು ಅನ್ನವನೆ 
ಉಕ್ಕಿಸಿ 

ಹಸಿವಿನ 
ಸೊಕ್ಕಡಗಿಸಿದನಲ್ಲ 

ಆ ಕೃಷ್ಣ 

ನನಗೆ ಪ್ರಿಯನಾಗಲಿ 


ಸತ್ತು ಒರಗಿದ ಸತಿಯ 
ಹೊತ್ತು ತಿರುಗಿದನಲ್ಲ 
ಅತ್ತು ಸೂರಗಿದನಲ್ಲ 

ಆ ಶಿವನು 

ನನಗೆ ಪ್ರಿಯನಾಗಲಿ 


ul” 
ಲೋಹಿಯಾ ಪ್ರಕಾಶನ, ಬಳ್ಳಾರಿ 


ಬೆಲೆ ರೂ. 40 


SB 81-87731-96-%6 
79 Ill 


N 


3 


